WPP - 47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಆಗಸ್ಟ್ ೨ , ೨೦೧೨ ( ಶ್ರಾವಣ ೧೧ , ಶಕ ವರ್ಷ ೧೯೩೪) | ಸಂಚಿಕೆ ೩೧ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ 
ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ 
ರಾಜ್ಯಪಾಲರು ಮಾಡಿದ ನಿಯಮಗಳು , ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ 

ನಿಯಮಗಳು 


HORTICULTURE SECRETARIAT 


NOTIFICATION 


No. HCD 130 SLK 2011 , Bangalore , Dated: 12-07 -2012 


Whereas, the draft of the Karnataka Sericultural Services (Recruitment){Amendment} Rules , 2011, was published as 
required by clause (a) of sub -section (2) of section 3 of the Karnataka State Civil Services Act, 1978 (Karnataka Act 14 of 1990), in 
Notification No . HCD 130 SLK 2011, dated 23 -4 -2012 in part-IV - A of the Karnataka Gazette Extra -ordinary dated 25 -04 - 2012 , 
inviting objections and suggestions from all persons likely to be affected thereby within fifteen days from the date of its publication in 
the Official Gazette . 


And Whereas, the said Gazette was made available to the public on 25th April 2012 . 


And whereas, no objections and suggestions have been received in this behalf . 

Now therefore, in exercise of the powers conferred by sub- section (1) of Section 3 read with Section 8 of the Karnataka 
Civil Services Act, 1978 (Karnataka Act 14 of 1990 ) the Government ofKarnataka hereby makes the following rules, namely : 


RULES 


1. Title and Commencement.- (1) These rules may be called the Karnataka Sericultural Service (Recruitment) 
(Amendment) Rules, 2012 . 


(2) They shall come into force from the date of their publication in the official Gazette . 


2. Amendment of Schedule : In the Karnataka Sericultural Services (Recruitment) Rules, 1984 in the schedule , 


(1) 


In the entries relating to the category of post of Executive Engineer ( Civil) ” 


(a ) in column No.( 1), Post of Executive Engineer (Civil) shall be inserted ; 


(b ) in column (2), the following shall be inserted , namely: 
“ By promotion from the cadre of Assistant Executive Engineer ( Civil)”. 

( ೧೧೨೧) 


0099 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


2007 – Ya 


(c ) in column (3), the following shallbe inserted , namely : 

" For promotion .- Must have put in a service of not less than seven years in the cadre of Assistant Executive Engineer 
( Civil), if no suitable person is available for promotion , by deputation of an officer in equivalent cadre from the Public Works 
Department”. 


(a ) in column No.(1 ) in the entries relating to the category of post of “ Assistant Executive Engineer (Civil)", 


(b ) in column (2), the following shall be inserted , namely: 

“ By promotion from the cadre of Assistant Engineer (Civil)" 


(c) In column (3 ), the following shall be inserted , namely: 


" For promotion .- Must have put in a service of not less than ten years in the cadre of Assistant Engineer (Civil). 
If no suitable person is available for promotion , by deputation of an officer in equivalent cadre from the Public Works Department”. 


( 3) in the entries relating to the category of post of “ Assistant Engineer (Civil)", 


(a ) for the entries in column (2 ), the following shall be substituted namely, 

“ By Direct Recruitment - in Karnataka Public Works Engineering Department Service (Recruitment) 

Rules , 1988 . 
(b ) for the entries in column (3), the following shall be substituted , namely : 
" For direct recruitment.- Must possess a degree in Civil Engineering . 
(a) In Column No.(1), a post of J.E . (Special Grade) included ; 
(4 ) in the entries relating to the category of post of “ Junior Engineer (Special Grade )” 
(b ) for the entries in column (2), the following shall be substituted namely , 
“ By promotion from the cadre of Junior Engineer ”. 


(c ) for the entries in column (3 ), the following shall be substituted , namely. 


" For promotion .- Musthave put in a service ofnot less than ten years in the cadre of Junior Engineer." 


(5 ) in the entries relating to the category of post of “ Junior Engineer”. 


(a ) for the entries in column ( 3), the following shall be substituted , namely: 


“ For direct recruitment.-Must possess a diploma certificate in Civil Engineering”. 


(6 ) in the entries relating to the category of post of “Sericulture Extension Officer”. 


( a) for the entries in column (2 ), the following shall be substituted , namely: 


" Fifty percent by direct recruitment and fifty percent by promotion from the cadre of Senior Sericulture Inspector / 
Sericulture Inspector. 


Provided that if no suitable persons are available for promotion from the cadre of Senior Sericulture Inspector, 
by promotion from the cadre of Sericulture Inspector." 


(b ) for the entries in column (3), the entries relating for promotion the following shall be substituted , namely : 


For promotion .- Must have put in a service of not less than five years in the cadre of Senior Sericulture Inspector or 
Sericulture Inspectors . 

Provided that if persons who have put in a service of not less than five years are not available , persons who have put in a 
service of not less than three years may be considered for promotion ." 


By order and in the name of the Governor of Karnataka 

M .B .VIJAYA KUMAR 
Under Secretary to Government, 
Horticulture Department (Seri.). 


P . R . 544 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೨೩ 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಡಿ 330 ಎಲ್‌ಐಬಿ 2012 , ಬೆಂಗಳೂರು, ದಿನಾಂಕ:24.05.2012 
ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ 17( ಎ) ರಿಂದ 
17 ( ಹೆಚ್ ) ಮತ್ತು 17 (2) ರಲ್ಲಿನ ಪ್ರದತ್ತವಾದ ಅಧಿಕಾರದನ್ವಯ ಉಡುಪಿ ನಗರ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ 
ಮಾಡಿ ಆದೇಶಿಸಿದೆ. 


ಪ್ರಕರಣ 


ವಿವರ 


ಪದನಾಮ 


17 ( ಎ ) 


ಅಧ್ಯಕ್ಷರು 


17 ( ಬಿ ) 


ಉಪಾಧ್ಯಕ್ಷರು 


17 ( ಸಿ) 


ಸದಸ್ಯರು 


ಸದಸ್ಯರು 


17 ( ಡಿ ) 


ಮುನಿಸಿಪಲ್ ಕಾರ್ಪೊರೇಷನ್ನಿನ ಮೇಯರ್‌ರವರು ಅಧ್ಯಕ್ಷರು, 
ಅಥವಾ ನಗರ ಪಾಲಿಕೆ ಸಭೆಯ ಅಥವಾ ನಗರದ ಬೇರೆ ನಗರ ಸಭೆ, 
ನಗರಪಾಲಿಕೆ ಸಂಸ್ಥೆಯವರು ಪ್ರಾಧಿಕಾರ ವರ್ಗದ ಅಧಿಕಾರ ಉಡುಪಿ 
ಪ್ರಯುಕ್ತ ಸಭಾಪತಿಯಾಗಿರತಕ್ಕುದು; 
ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ 

ಶ್ರೀಮತಿ ಅಶ್ವಥಮ್ಮ 
( ಎಕ್ಸ್ - ಅಫಿಷಿಯೋ ) ನೇಮಕ ಮಾಡಲ್ಪಟ್ಟ ನಗರದ ಪ್ರಾಂಶುಪಾಲರು, 
ಮೊದಲ ದರ್ಜೆ ಕಾಲೇಜು ಒಂದರ ಪ್ರಿನ್ಸಿಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಉಡುಪಿ 
( ಇವರು ಪ್ರಾಧಿಕಾರ ವರ್ಗದ ಉಪಸಭಾಪತಿಯಾಗಿ 
( ವೈಸ್- ಚೇರ್ಮನರಾಗಿ) ಇರತಕ್ಕುದು; 
ನಗರದ ನಗರಪಾಲಿಕೆ ನಿಗಮದಿಂದ ( ಮುನಿಸಿಪಲ್ 

ಶ್ರೀಮತಿ ವಸಂತಿ ಶೆಟ್ಟಿ , ಬ್ರಹ್ಮಾವರ, 
ಕಾರ್ಪೊರೇಷನ್ ), ನಗರಪಾಲಿಕೆ ಸಭೆಯಿಂದ ಅಥವಾ 

ಸಾಹಿತಿ , “ ನೆಲೆ ” ಅಂಬಲಪಾಡಿ, 
ಇತರ ನಗರಪಾಲಿಕೆ ಸಂಸ್ಥೆಯಿಂದ ಅದರ ಸದಸ್ಯರುಗಳ 

ಉಡುಪಿ 
ಪೈಕಿಯಿಂದ ಚುನಾಯಿಸಲ್ಪಡುವ ಇಬ್ಬರು ವ್ಯಕ್ತಿಗಳು; 

ಶ್ರೀ ದೇವೇಂದ್ರ ಪ್ರಭು ಸರಸ್ವತಿ ಕೃಪಾ, 

ಅನಂತನಗರ, ಮಣಿಪಾಲ 
ನಗರ ಸಹಾಯ ಘೋಷಿತ ಪುಸ್ತಕ ಭಂಡಾರಗಳ 
ಸಂಬಂಧವಾದ ಆಡಳಿತ ಸಂಸ್ಥೆಗಳ ಸದಸ್ಯರುಗಳ 

- ಅಸ್ತಿತ್ವದಲ್ಲಿ ಇಲ್ಲ - 
ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ 
ಒಬ್ಬ ವ್ಯಕ್ತಿ; 
ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ ಮುಖ್ಯೋಪಾಧ್ಯಾಯರು ಕ್ರಿಶ್ಚಿಯನ್ ಹೈಸ್ಕೂಲು, 
ನಿರ್ದೇಶನ ಮಾಡಲ್ಪಟ್ಟ ನಗರದಲ್ಲಿನ ಒಂದು ಹೈಸ್ಕೂಲಿನ 

ಉಡುಪಿ 
ಮುಖ್ಯೋಪಾಧ್ಯಾಯರು; 
ಮೈಸೂರು ಪುಸ್ತಕ ಭಂಡಾರ ಸಂಘದ ನಗರ ಶಾಖೆ 

- ಅಸ್ತಿತ್ವದಲ್ಲಿ ಇರುವುದಿಲ್ಲ . - 
ಯಾವುದಾದರೂ ಇದ್ದರೆ, ಅದರ ಸಮಿತಿಯಿಂದ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 
ನಗರದಲ್ಲಿ ಅಧಿಕಾರ ವ್ಯಾಪ್ತಿಯು ರಾಜ್ಯ ಸರ್ಕಾರದವರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 
ಅಧಿಕಾರ ಪ್ರಯುಕ್ತ ನಾಮ ನಿರ್ದೇಶನ ಮಾಡಲ್ಪಟ್ಟ ಉಡುಪಿ ದಕ್ಷಿಣ ವಲಯ, 
ವಿದ್ಯಾಭ್ಯಾಸ ಇಲಾಖೆಯ ಸಭಾಧಿಕಾರಿ; 

ಉಡುಪಿ 
ಸಾಮಾನ್ಯವಾಗಿ ನಗರದಲ್ಲೇ ವಾಸ ವಾಗಿರುವ ವ್ಯಕ್ತಿಗಳ ಪೈಕಿ 11 , ಶ್ರೀ ಶ್ರೀಧರ ಭಟ್ಟ , 
ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ನಿವೃತ್ತ ಪ್ರಾಂಶಪಾಲರು, ವಳಕಾಡು, 
ಇಬ್ಬರು ವ್ಯಕ್ತಿಗಳು ಇರತಕ್ಕುದು; 

ಉಡುಪಿ 576101. 
ಶ್ರೀ ಮೇಟಿಮುದಿಯಪ್ಪ, ಪರ್ಣಪಟಿ, 
ಪಾಡಿಗಾರ್‌ ಗೇಟ್ ಹತ್ತಿರ, ಗುಂಡಿಬೈಲು, 
ಉಡುಪಿ. 


17 ( ಇ ) 


ಸದಸ್ಯರು 


(ಎಫ್) 


17 ( ಜಿ) 


ಸದಸ್ಯರು 


17 


ಸದಸ್ಯರು 


( ಹೆಚ್) | 


& 


ಸದಸ್ಯರು 


೧೧೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೪ 


ಪ್ರಕರಣ 


ವಿವರ 


ಪದನಾಮ 


17( 2 ) . 


ನಗರದ ಮುಖ್ಯ ಪುಸ್ತಕ ಭಂಡಾರಾ ಧಿಕಾರಿಯು ನಗರದ 
ಪುಸ್ತಕ ಭಂಡಾರ ಪ್ರಾಧಿಕಾರ ವರ್ಗದ ಮತ್ತು ಸದರಿ 
ಪ್ರಾಧಿಕಾರ ವರ್ಗದ ಸಮಿತಿಗಳ ಅಧಿಕಾರ ಪ್ರಯುಕ್ತ 
ಕಾರ್ಯದರ್ಶಿಯಾಗಿರತಕ್ಕುದು. 


ಮುಖ್ಯ ಗ್ರಂಥಾಲಯಾಧಿಕಾರಿಗಳು, 
ನಗರ ಕೇಂದ್ರ ಗ್ರಂಥಾಲಯ 
ಉಡುಪಿ 


ಸದಸ್ಯರು ಹಾಗೂ 

ಪದನಿಮಿತ್ತ 
ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್ . ಬಿ . ಪಟಗಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಶಿಕ್ಷಣ ಇಲಾಖೆ (ಸಾಮಾನ್ಯ ) 


ಪಿ . ಆರ್ , 414 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 146 ಎಂಆರ್‌ಇ 2012, ಬೆಂಗಳೂರು, ದಿನಾಂಕ : 12ನೇ ಜುಲೈ , 2012 . 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966 ರ ಕಲಂ 10 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಅಧಿಸೂಚನೆ ಸಂಖ್ಯೆ : ಸಇ 39 ಎಂಆರ್‌ಇ ( 4) 2010 ದಿನಾಂಕ: 20/04 /2012 ರಲ್ಲಿ ಇಂಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಗೆ ನಾಮ ನಿರ್ದೇಶನ ಮಾಡಿರುವುದನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡವರನ್ನು ಇಂಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 39 ಎಂಆ‌ಇ 
(4) 2010 ದಿನಾಂಕ: 20 /04/2012 ರಂದು ಸ್ಥಾಪಿಸಲಾಗಿದ್ದ ಇಂಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಥಮ 02 ವರ್ಷದ ಅವಧಿಯ ಉಳಿದ 
ಅವಧಿಗೆ ಅಥವಾ ಸರ್ಕಾರದ ಇಚ್ಛಾನುಸಾರದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ : 


ಹುದ್ದೆ 


ಅಧ್ಯಕ್ಷರು 


ಉಪಾಧ್ಯಕ್ಷರು 


03 | ಅಂತ 


ಸದಸ್ಯರು 


ಹೆಸರು ಮತ್ತು ವಿಳಾಸ 

ಶ್ರೀಯುತರು / ಶ್ರೀಮತಿ 
ಪರಮೇಶ್ವರಪ್ಪ ಸಾತಗೌಡ ಬಗಲಿ 
ಇಂಡಿ, ಇಂಡಿ ತಾಲ್ಲೂಕು. 
ಅನಂತ ನೇಮಿನಾಥ ಕೋಟೆ, 
ಇಂಡಿ, ಇಂಡಿ ತಾಲ್ಲೂಕು. 
| ಅಂಬಣ್ಣ ಚೆನ್ನಪ್ಪ ದೇವರ, 
ಇಂಡಿ , ಇಂಡಿ ತಾಲ್ಲೂಕು. 
ಭೀಮನಗೌಡ ಬಸನಗೌಡ ಪಾಟೀಲ್, 
ಇಂಡಿ , ಇಂಡಿ ತಾಲ್ಲೂಕು. 
ಮಲ್ಲಿಕಾರ್ಜುನ ಬೇನೂರ, 
ಸಾ|| ರೂಗಿ, ಇಂಡಿ ತಾಲ್ಲೂಕು. 
ಶಿವಪ್ಪ ಸಿದ್ಧಪ್ಪ ಕಟ್ಟಿ, 
ಸಾ|| ಚಡಚಣ , ಇಂಡಿ ತಾಲ್ಲೂಕು. 
ಸಿದ್ರಾಯ ಕಲ್ಲಪ್ಪ ಘಂಟಿ, 

ಸಾ||ಲೋಣಿ ಬಿ.ಕೆ, ಇಂಡಿ ತಾಲ್ಲೂಕು. 
| ಸಕಲೇಶ ಭೀಮರಾಯ , 
ನಾಯಕೋಡಿ, ತೆನಿಹಳ್ಳಿ, ಇಂಡಿ ತಾಲ್ಲೂಕು. 


ಸದಸ್ಯರು 


ಸದಸ್ಯರು 


ಸದಸ್ಯರು 


07 


ಸದಸ್ಯರು 


08 


ಸದಸ್ಯರು 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೨೫ 


ಹೆಸರು ಮತ್ತು ವಿಳಾಸ 
ಶ್ರೀಯುತರು / ಶ್ರೀಮತಿ 


ಹುದ್ದೆ 


| ಬಾಲುಕಾಳಿರಾಮ ಚವ್ಹಾಣ, 
ಸಾ || ಅಥರ್ಗಾ, ಇಂಡಿ ತಾಲ್ಲುಕು. 


ಸದಸ್ಯರು 


10 


ಸದಸ್ಯರು 


| ಶಾರದಾ, 

ಸಾ|| ಹರನಾಳ, ಇಂಡಿ ತಾಲ್ಲೂಕು. 
ಇಬ್ರಾಹಿಂ ಸಾಬ್ ಹುನ್ನರಲಿ, 
ಮಕಾನದಾರ , ಸಾ || ಚಡಚಣ, ಇಂಡಿ ತಾಲ್ಲೂಕು. 
ಸುನೀಲ ಅಣ್ಣಪ್ಪಾ ಮುತ್ತಿಣ, 
ಸಾ|| ಚಡಚಣ, ಇಂಡಿ ತಾಲ್ಲೂಕು. 


ಸದಸ್ಯರು 


ಸದಸ್ಯರು 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966ರ ಕಲಂ 10 (2) ರಲ್ಲಿನ 
ಅಧಿಕಾರವನ್ನು ಚಲಾಯಿಸಿ, ಮೇಲೆ ನಮೂದಿಸಿದ "ಶ್ರೀ ಪರಮೇಶ್ವರಪ್ಪ ಸಾತಗೌಡ ಬಗಲಿ, ಇಂಡಿ, ಇಂಡಿ ತಾಲ್ಲೂಕು" ಇವರನ್ನು ಸಮಿತಿಯ 
ಅಧ್ಯಕ್ಷರನ್ನಾಗಿ ಮತ್ತು " ಶ್ರೀ ಅನಂತ ನೇಮಿನಾಥ ಕೋಟೆ, ಇಂಡಿ, ಇಂಡಿ ತಾಲ್ಲೂಕು" ಇವರನ್ನು ಸದರಿ ಸಮಿತಿಯ ಉಪಾಧ್ಯಕ್ಷರನ್ನಾಗಿ 
ನಾಮಕರಣ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ.ಎಸ್ . ವಿಶ್ವೇಶ್ವರಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಪಿ. ಆರ್ . 545 

ಸಹಕಾರ ಇಲಾಖೆ 


ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

- ಅಧಿಸೂಚನೆ | 
ಸಂಖ್ಯೆ: ಕಸಂವಾಪ್ರ 532 ಕಸಧ 2012 , ಬೆಂಗಳೂರು, ದಿನಾಂಕ:18 -05-2012 
2012 - 13ನೇ ಸಾಲಿನಲ್ಲಿ ದಾವಣಗೆರೆ ನಗರದಲ್ಲಿ ಬಸವ ಜಯಂತಿ ಶತಮಾನೋತ್ಸವ ಆಚರಿಸುವ ಸಲುವಾಗಿ ಪೋಷಕರ ಸಮಿತಿ ಹಾಗೂ 
ಕಾರ್ಯಕಾರಿ ಸಮಿತಿಗೆ ಕ್ರಮವಾಗಿ ಅನುಬಂಧ-1 ಮತ್ತು ಅನುಬಂಧ -2 ರಲ್ಲಿ ಸೂಚಿಸಿರುವ ಗಣ್ಯರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸದಸ್ಯರನ್ನಾಗಿ 
ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ವಿ.ರಾಮಚಂದ್ರರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕಸಂವಾಪ್ರ 532 ಕಸಧ 2012 , ದಿ:18 - 05 - 2012ಕ್ಕೆ 

ಅನುಬಂಧ - 1 


ಪೋಷಕರ ಸಮಿತಿ 


ಡಾ : ಶ್ರೀ ಶಿವಮೂರ್ತಿ ಮುರುಘಾಶರಣರು, 
ಶ್ರೀಮುರುಘಾಮಠ, ಚಿತ್ರದುರ್ಗ 


2 . 


ಡಾ : ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ 
ಸಿರಿಗೆರೆ ಶಾಖಾಮಠ , ಸಾಣೇಹಳ್ಳಿ 
| ಶ್ರೀ 2008 ಜಗದ್ಗುರು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು 
ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠ, ಹರಿಹರ 


3. 


೧೧೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


ಭಾಗ - ೪ಎ 


ಶ್ರೀ ಬಸವಮೂರ್ತಿ ಮಾದಾರಚೆನ್ನಯ್ಯ ಮಹಾಸ್ವಾಮೀಜಿ 
ಶ್ರೀ ಮಾದಾರಚೆನ್ನಯ್ಯ ಗುರುಪೀಠ, ಚಿತ್ರದುರ್ಗ 


5 . 


ಶ್ರೀ ಬಸವಮಾಚಿದೇವ ಮಹಾಸ್ವಾಮಿಗಳು 


ಶ್ರೀ ಮಾಚಿದೇವ ಗುರುಪೀಠ, ಚಿತ್ರದುರ್ಗ 


ಅಧ್ಯಕ್ಷರು 


ಉಪಾಧ್ಯಕ್ಷರು 


ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ, 

ವಾಲ್ಮೀಕಿ ಗುರುಪೀಠ, ರಾಜನಹಳ್ಳಿ, ಹರಿಹರ 
7. | ಶ್ರೀ ಎಸ್.ಎ .ರವೀಂದ್ರನಾಥ 

ಮಾನ್ಯ ತೋಟಗಾರಿಕೆ ಮತ್ತು ಸಕ್ಕರೆ ಸಚಿವರು 
ಹಾಗೂ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು 

ಶ್ರೀ ಜಿ. ಎಂ.ಸಿದ್ದೇಶ್ವರ , ಮಾನ್ಯ ಸಂಸದರು, ದಾವಣಗೆರೆ ಲೋಕಸಭಾ ಕ್ಷೇತ್ರ 
9. | ಶ್ರೀ ಎಂ . ಪಿ.ರೇಣುಕಾಚಾರ್ಯ, 

ಮಾನ್ಯ ಅಬಕಾರಿ ಸಚಿವರು, ಕರ್ನಾಟಕ ಸರ್ಕಾರ 
10. | ಡಾ : ಎ . ಹೆಚ್.ಶಿವಯೋಗಿಸ್ವಾಮಿ , 

ಮಾನ್ಯ ಸರ್ಕಾರದ ಮುಖ್ಯ ಸಚೇತಕರು, ಕರ್ನಾಟಕ ವಿಧಾನ ಪರಿಷತ್ 
11 . ಶ್ರೀ ಬಸವರಾಜನಾಯ್ಕ , 

ಅಧ್ಯಕ್ಷರು, ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು 
ಹಾಗೂ ಶಾಸಕರು , ಮಾಯಕೊಂಡ ವಿಧಾನಸಭಾ ಕ್ಷೇತ್ರ 


ಸದಸ್ಯರು 


ಸದಸ್ಯರು 


ಸದಸ್ಯರು 


12 . 


ಸದಸ್ಯರು 


ಶ್ರೀ ಎಸ್ . ವಿ .ರಾಮಚಂದ್ರ 
ಅಧ್ಯಕ್ಷರು, ಹಟ್ಟಿ ಚಿನ್ನದಗಣಿ ನಿಯಮಿತ, ಬೆಂಗಳೂರು 
ಹಾಗೂ ಶಾಸಕರು , ಜಗಳೂರು ವಿಧಾನಸಭಾ ಕ್ಷೇತ್ರ 
ಶ್ರೀ ಟಿ. ಗುರುಸಿದ್ದನಗೌಡ 
ಅಧ್ಯಕ್ಷರು, ಮೈಸೂರು ಎಲೆಕ್ಟಿಕಲ್ ಇಂಡಸ್ಟ್ರೀಸ್ ನಿಗಮ ನಿಯಮಿತ, ಬೆಂಗಳೂರು 


13. 


ಸದಸ್ಯರು 


14 . | ಶ್ರೀ ವೀರೇಶ್ ಹನಗವಾಡಿ, ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್, ದಾವಣಗೆರೆ 


ಸದಸ್ಯರು 
ಸದಸ್ಯರು 


ಸದಸ್ಯರು 


ಡಾ : ಶಾಮನೂರು ಶಿವಶಂಕರಪ್ಪ 
ಶಾಸಕರು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ 
ಶ್ರೀ ಜಿ .ಕರುಣಾಕರರೆಡ್ಡಿ, 

ಮಾಜಿ ಮಂತ್ರಿಗಳು ಹಾಗೂ ಶಾಸಕರು, ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ 
17. | ಶ್ರೀ ಮಾಡಾಳು ವಿರುಪಾಕ್ಷಪ್ಪ, ಶಾಸಕರು, ಚನ್ನಗಿರಿ ವಿಧಾನಸಭಾ ಕ್ಷೇತ್ರ 
18. ಶ್ರೀ ಬಿ. ಪಿ. ಹರೀಷ್, ಶಾಸಕರು, ಹರಿಹರ ವಿಧಾನಸಭಾ ಕ್ಷೇತ್ರ 


ಸದಸ್ಯರು 
ಸದಸ್ಯರು 
ಸದಸ್ಯರು 


ಶ್ರೀಮತಿ ಸುಧಾ ಜಯರುದ್ರೇಶ್, 
ಮಹಾಪೌರರು, ಮಹಾನಗರಪಾಲಿಕೆ, ದಾವಣಗೆರೆ 


ಸದಸ್ಯರು 


20. ಶ್ರೀ ಜಿ. ಮಲ್ಲಿಕಾರ್ಜುನ 

| ಅಧ್ಯಕ್ಷರು, ದಾವಣಗೆರೆ - ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ, ದಾವಣಗೆರೆ 


ಹೆಚ್ . ವಿ. ರಾಮಚಂದ್ರರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


೧೧೨೭ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕಸಂವಾಪ್ರ 532 ಕಸಧ 2012 , ದಿ:18 - 05 - 2012ಕ್ಕೆ 

ಅನುಬಂಧ - 2 
ಕಾರ್ಯಕಾರಿ ಸಮಿತಿ 


ಶ್ರೀ ಎಸ್ . ಎಸ್ . ಪಟ್ಟಣಶೆಟ್ಟಿ , ಜಿಲ್ಲಾಧಿಕಾರಿಗಳು , ದಾವಣಗೆರೆ ಜಿಲ್ಲೆ 


ಗೌರವ ಅಧ್ಯಕ್ಷರು 


ಗೌರವ ಉಪಾಧ್ಯಕ್ಷರು 


ಶ್ರೀ ಗುತ್ತಿ ಜಂಬುನಾಥ್, 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು , ಜಿಲ್ಲಾಪಂಚಾಯತ್, ದಾವಣಗೆರೆ 


ಶ್ರೀ ಲಾಬೂರಾಮ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ದಾವಣಗೆರೆ 
ಶ್ರೀ ಅರವಿಂದ ಜತ್ತಿ, ಅಧ್ಯಕ್ಷರು , ಬಸವ ಸಮಿತಿ, ಬಸವೇಶ್ವರ ವೃತ್ತ, ಬೆಂಗಳೂರು 


ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


ಪ್ರೊ . ಎಸ್ .ಹೆಚ್. ಪಟೇಲ್, ಕಾನೂನು ತಜ್ಞರು, ದಾವಣಗೆರೆ 


| ಶ್ರೀ ಎಂ . ಜಿ.ಈಶ್ವರಪ್ಪ, ಸಾಹಿತಿಗಳು , ದಾವಣಗೆರೆ 


ಶ್ರೀ ಕೆ. ಬಿ . ಶಂಕರನಾರಾಯಣ್ , ಮರಾಠ ಸಮಾಜದ ಮುಖಂಡರು , ದಾವಣಗೆರೆ 


ಸದಸ್ಯರು 


| ಕಾಂ , ಹೆಚ್.ಕೆ.ರಾಮಚಂದ್ರಪ್ಪ , ಮುಖಂಡರು, ವಾಲ್ಮೀಕಿ ಸಮಾಜ , ದಾವಣಗೆರೆ 
9. ಶ್ರೀ ದಿನೇಶ್ ಕೆ.ಶೆಟ್ಟಿ, ಮುಖಂಡರು, ಬ್ರಾಹ್ಮಣ ಸಮಾಜ, ದಾವಣಗೆರೆ 


ಸದಸ್ಯರು 
ಸದಸ್ಯರು 


10 . 


| ಶ್ರೀ ಸೈಯದ್ ಸೈಫುಲ್ಲಾ, ಅಧ್ಯಕ್ಷರು, ತಂಜುಂ ಕಮಿಟಿ, ಆಜಾದ್‌ನಗರ , ದಾವಣಗೆರೆ 


ಸದಸ್ಯರು 


ರೆ , ಫಾದರ್ ವಿಲಿಯಂ, ಹಿರಿಯರು, ಕ್ರಿಶ್ಚಿಯನ್ ಸಮಾಜ , ದಾವಣಗೆರೆ 
12. ಶ್ರೀ ಎಂ .ವೀರಭದ್ರರಾವ್ , ಮುಖಂಡರು, ರೆಡ್ಡಿಸಮಾಜ, ದಾವಣಗೆರೆ 


ಸದಸ್ಯರು 
ಸದಸ್ಯರು 


ಶ್ರೀ ಮಹಾಂತೇಶ ಅಗಡಿ , ಪ್ರಧಾನ ಕಾರ್ಯದರ್ಶಿ , ಅಖಿಲಭಾರತ ವೀರಶೈವ ಮಹಾಸಭಾ 


ಸದಸ್ಯರು 
ಸದಸ್ಯರು 
ಸದಸ್ಯರು 


16, 


ಸದಸ್ಯರು 


ಸದಸ್ಯರು 
ಸದಸ್ಯರು 


14 . | ಶ್ರೀ ಸಾಲಿಗ್ರಾಮ ಗಣೇಶ ಶೆಣೈ , ಕಲಾವಿದರು, ಕಲಾಕುಂಚ ಸಂಸ್ಥೆ, ದಾವಣಗೆರೆ 
15 . ಶ್ರೀ ಶಿವನಕೆರೆ ಬಸವಲಿಂಗಪ್ಪ, ಕರುಣಾಜೀವಾ ಟ್ರಸ್ಟ್ , ದಾವಣಗೆರೆ 

ಶ್ರೀ ಡಿ.ಬಸವರಾಜ್, ಮುಖಂಡರು, ಭೋವಿ ಸಮಾಜ, ದಾವಣಗೆರೆ 
17. | ಶ್ರೀ ಎಲ್. ಎಂ . ಹೆಚ್ .ಹನುಮಂತಪ್ಪ, ಅಧ್ಯಕ್ಷರು, ಮಾದರ ಸಮಾಜ, ದಾವಣಗೆರೆ 
18. ಶ್ರೀ ರಾಮೇಗೌಡ್ರು, ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ದಾವಣಗೆರೆ 

ಶ್ರೀ ರುದ್ರಪ್ಪ ಸಿ. ಬಸವನಗೌಡ, ಅನುಭಾವಿಗಳು, ವಾಣಿಜ್ಯ ತೆರಿಗೆ ಭವನ, ದಾವಣಗೆರೆ 
20. ಶ್ರೀ ಅಥಣಿ ವೀರಣ್ಣ , 

ಅಧ್ಯಕ್ಷರು, ಬಸವೇಶ್ವರ ದೇವಸ್ಥಾನ ಸಮಿತಿ, ದೊಡ್ಡಪೇಟೆ, ದಾವಣಗೆರೆ 
21. ಶ್ರೀ ಯಶವಂತರಾವ್, ಮಾಜಿ ಅಧ್ಯಕ್ಷರು, ದಾಹ. ನಗರಾಭಿವೃದ್ಧಿ ಪ್ರಾಧಿಕಾರ 

ಶ್ರೀ ನಾಗೇಂದ್ರಚಾರಿ , ಅಧ್ಯಕ್ಷರು , ವಿಶ್ವಕರ್ಮ ಸಮಾಜ , ದಾವಣಗೆರೆ 


19 . 


ಸದಸ್ಯರು 
ಸದಸ್ಯರು 


ಸದಸ್ಯರು 


22. 


ಲA 


23 . 


ಶ್ರೀ ಆನಂದರಾವ್ ಬಾಡ, ಮುಖಂಡರು, ಯಾದವ ಸಮಾಜ, ದಾವಣಗೆರೆ 


24 . 


ಶ್ರೀ ಜಯದೇವನಾಯ್ಕ , ಅಧ್ಯಕ್ಷರು, ಬಂಜಾರ ಸಮಾಜ , ದಾವಣಗೆರೆ 


25 . 


ಶ್ರೀ ಕರಿಬಸಪ್ಪ, ಮುಖಂಡರು, ನೇಕಾರ ಸಮಾಜ , ದಾವಣಗೆರೆ 


ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


26. 


ಶ್ರೀ ಬಿ. ಎಂ . ಸತೀಶ್, ಮುಖಂಡರು, ಕುರುಬ ಸಮಾಜ 


27, 


ಶ್ರೀ ಹೆಚ್ . ವಿ . ಮಂಜುನಾಥ, ಖ್ಯಾತ ವ್ಯಂಗ್ಯಚಿತ್ರ ಕಲಾವಿದರು 
ಶ್ರೀ ಜಗದೀಶ್ ಡಿ. ಎಂ . ಮುಖಂಡರು, ಒಕ್ಕಲಿಗರ ಸಮಾಜ, ದಾವಣಗೆರೆ 


೧೧೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


ಭಾಗ - ೪ಎ 


29 . ಶ್ರೀ ಅಜ್ಜಂಪುರ ಶೆಟ್ರು ವಿಜಯಕುಮಾರ್, ಮುಖಂಡರು, ವೈಶ್ಯ ಸಮಾಜ 


| 


ಸದಸ್ಯರು 


30. ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಾವಣಗೆರೆ 


ಸದಸ್ಯ ಕಾರ್ಯದರ್ಶಿ 


ಹೆಚ್. ವಿ . ರಾಮಚಂದ್ರರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 


ಪಿ . ಆರ್ . 550 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ.: ನಅಇ 18 ಗುಅಪ್ರಾ 2012, ಬೆಂಗಳೂರು, ದಿನಾಂಕ : 16 -7 - 2012 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಪ್ರಕರಣ 3(3)( ಎಂ ) ಹಾಗೂ (4) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರದ ಆದೇಶ ಸಂಖ್ಯೆ : ನಅಇ 18 ಗುಅಪ್ರಾ 2012 , ದಿನಾಂಕ : 8 -5 -2012 ರಲ್ಲಿ ಗುಲ್ಬರ್ಗಾ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ನಾಮ 
ನಿರ್ದೇಶನ ಮಾಡಿ ಆದೇಶಿಸಲಾಗಿತ್ತು ಸದರಿ ಆದೇಶವನ್ನು ಭಾಗಶಃ ಬದಲಾಯಿಸಿ, ಕ್ರಮವಾಗಿ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಸರ್ಕಾರದ ಇಚ್ಛಾನುಸಾರ ಅಥವಾ ಮೂರು ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಗುಲ್ಬರ್ಗಾ ನಗರಾಭಿವೃದ್ಧಿ 
ಪ್ರಾಧಿಕಾರದ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 


ಹೆಸರು ಮತ್ತು ಗ್ರಾಮ 


ಹುದ್ದೆ 


ಕ್ರಮ 
ಸಂಖ್ಯೆ 


1. 


ಸದಸ್ಯರು (ಎಸ್. ಸಿ) 


2. 


ಶ್ರೀ ಶಿವಯೋಗಿ ಶಿವಲಿಂಗಪ್ಪಾ, ನಾಗನಹಳ್ಳಿ, ಮನೆ ನಂ . 116, ರೈಲ್ವೇ ನಿಲ್ದಾಣ ಎದುರುಗಡೆ , 
ತಾರಾಪೈಲ್, ಗುಲ್ಬರ್ಗಾ -585102 
ಶ್ರೀ ಲಿಂಗಣ್ಣ ಸಂಗಪ್ಪ ಮಳ್ಳಿ, ಗುಲ್ಬರ್ಗಾ 
ಶ್ರೀ ಸಿದ್ದಾಜಿ ಶ್ರೀಮಂತರಾವ ಪಾಟೀಲ, ಮನೆ ನಂ . 8,- 130447ಎ, ಗಾಂಧಿನಗರ, 
ಹುಮನಬಾದ್ ರಸ್ತೆ, ಗುಲ್ಬರ್ಗಾ - 585104 
ಶ್ರೀಮತಿ ದ್ಯಾವಮ್ಮಾ ಹಣಮಂತ ತಳವಾರ ಕ್ವಾಟರ್‌, ನಂ . 1, ಸರ್ಕಾರಿ ಮುದ್ರಣಾಲಯ 
ಕ್ವಾಟರ್‌ ಕಲೋನಿ, ಜೇವರ್ಗಿ ಕಾಲೋನಿ, ಗುಲ್ಬರ್ಗಾ - 585102 


ಸದಸ್ಯರು 
ಸದಸ್ಯರು 


ಸದಸ್ಯರು ( ಮಹಿಳೆ) 


ಶ್ರೀ ಸಂಜೋತ ಷಾ , ಆರ್ಕಿಟೆಕ್ಟ್ , ಗುಲ್ಬರ್ಗಾ 


ಆರ್ಕಿಟೆಕ್ಸ್ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎಂ . ವಾಸುದೇವರಾವ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಪಿ . ಆರ್ . 548 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 


. ಪಸಂಮೀ 74 ಮೀಇಇ 2012 , ಬೆಂಗಳೂರು, ದಿನಾಂಕ: 9 - 7 - 2012 . 


ಕರ್ನಾಟಕ ಕಡಲ ಮೀನುಗಾರಿಕೆ ( ವಿನಿಮಯನ) ಅಧಿನಿಯಮ 1986 ರ ಪ್ರಕರಣ 3 ರ ಉಪ ಪ್ರಕರಣ (1)( ಬಿ) ಮತ್ತು ( ಸಿ) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ರಾಜ್ಯದ ತೀರ ಪ್ರದೇಶದಲ್ಲಿ ಚೌರಿ ಹಾಕಿ ಅಸಾಂಪ್ರದಾಯಿಕ ರೀತಿಯಲ್ಲಿ ಕಪ್ಪೆಬಂಡಾಸ್ ಮೀನು 
ಹಿಡಿಯುವುದನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷೇಧಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಡಿ. ಎಂ . ರಾಜಣ್ಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ , 552 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮಿ ). 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೨೯ 


HEALTH AND FAMILY WELFARE SECRETARIAT 

NOTIFICATION - 2 
No. HFW 79 RGU 2011 , Bangalore, dated : 17- 7 -2012. 


In exercise of the powers conferred by sub - section (1) of section 14 of the Karnataka Educational Institutions (Prohibition 
of Capitation Fee ) Act, 1984 (Karnataka Act 37 of 1984 ), the Government of Karnataka hereby makes the following rules, further to 
amend the Karnataka Conduct of Entrance Test for Selection and Admission to Post Graduate Medical and Dental Degree and 
Diploma Courses Rules , 2006 , namely : 

RULES 
1 . Title and Commencement.-(1 ) These rules may be called the Karnataka Conduct of Entrance Test for Selection and 
Admission to Post Graduate Medical and Dental Degree and Diploma Courses (Amendment) Rules, 2012. 

(2 ) They shall come into force from the date of their publication in the Official Gazette. 

2. Amendment of rule 15 .- In the Karnataka Conduct of Entrance Test for Selection and Admission to Post Graduate 
Medical and Dental Degree and Diploma Courses Rules, 2006 , in rule 15 , in sub rule (7 ), for the words, figures. Comma and 
symbols “ Rs. 5 ,00 ,000 /- for degree and Rs. 3 ,00 ,000 /- for Diploma”, the words figures, comma and symbols “Rs. 25 ,00,000/- for 
degree and Rs. 15 ,00 ,000 /- for Diploma” shall be substituted . 

By order and in the name of the Governor of Karnataka 

MAHABOOB KHAN 

Under Secretary to Government-2, 
P . B . 549 

Health and Family Welfare Department, (Medical Education ). 


HOME SECRETARIAT 

NOTIFICATION 
No . HD 12 PCE 2012, Bangalore , Dated : 20-6 -2012. 


In exercise of the powers conferred under sub -Section (8 ) of Section 24 of the Code of Procedure , 1973 (Central Act 
2 / 1974) (as amended in Code of Criminal Procedure , 1978) and Rule 30 of the Karnataka Law Officers (Appointment and 
Conditions of Service ) Rules, 1977 , the Government of Karnataka hereby appoint Sri Thimmarayappa , Retired Public Prosecutor 
and Sri G .K . Bekal, Retired Dy. Commissioner of Police , Bangalore, as Special Counsel to attend and defend cases on behalf of the 
Police before the Justice Hon ble R .G . Vaidyanatha Commission of Inquiry . 


2. 


Separate orders will be issued regarding payment of remuneration to the Special Counsel. 

By order and in the name of the Governor of Karnataka 

PRAKASH Y .K . 
Under Secretary to Government, 
Home Department, (Law & Order). 


P . R . 551 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಆದೇಶ 
ಸಂಖ್ಯೆ.: ಸಂವ್ಯಶಾಇ 19 ಕ್ರೋಶಾಸಂ 2009 , ಬೆಂಗಳೂರು, ದಿನಾಂಕ : 9 - 7 - 2012 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 (2000ದ ಕರ್ನಾಟಕ ಅಧಿನಿಯಮ ಸಂಖ್ಯೆ 29) ರ ಪ್ರಕರಣ 
9ರ ಖಂಡ (i) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಕಾನೂನುಗಳ ಸಿ. ಡಿ. ಯನ್ನು ಮುದ್ರಿಸಿ ಸರಬರಾಜು ಮಾಡುವ ಬಗ್ಗೆ 
ಹೊರಡಿಸಿದ ಆದೇಶ ಸಂಖ್ಯೆ : ಸಂವ್ಯಶಾಇ 19 ಕೋಶಾಸಂ 2009 , ದಿನಾಂಕ : 4 - 1- 2012 ನ್ನು ಮಾರ್ಪಾಡು ಮಾಡಿ ಟೆಂಡರ್ ಅಂಗೀಕರಿಸುವ 
ಪ್ರಾಧಿಕಾರವಾಗಿ ಶ್ರೀ ಭಾ . ಭೀ . ಪತ್ತಾರ , ಅಪರ ಪ್ರಾರೂಪಕಾರ ಮತ್ತು ಪದನಿಮಿತ್ತ ಸರ್ಕಾರದ ಅಪರ ಕಾರ್ಯದರ್ಶಿ , ಸಂಸದೀಯ ವ್ಯವಹಾರಗಳು 
ಮತ್ತು ಶಾಸನ ರಚನೆ ಇಲಾಖೆ ಇವರನ್ನು ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ.ಕೆ. ಬೋರೇಗೌಡ 

ಸರ್ಕಾರದ ಕಾರ್ಯದರ್ಶಿ , 
ಪಿ. ಆರ್ . 553 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


೧೧೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


ಭಾಗ - ೪ಎ 


TRANSPORT SECRETARIAT 

NOTIFICATION 
NO . SARIE 121 SAESE 2012 , Bangalore , Dated : 13th July , 2012 


In exercise of the powers conferred by rule 118 of the Central Motor Vehicles Rules 1989 read with section 21 of the 
Karnataka General clauses Act , 1899 (Karnataka Act No . III of 1899 ) the Government of Karnataka , hereby amends the notification 
No. SaRiE 196 SaЕSe 2011 dated : 17 -09 - 2011 published in the Karnataka Gazette extra -ordinary dated : 17-09-2011 as follows, 
namely : 

In the said notification , in para 2 , under the heading “ The Speed Governor shall be fitted in respect of " , for clause (b ) 
and (c ) and the entries relating thereto the following shall be substituted, namely : 

(b ) Registered transport vehicles with effect from 01-12- 2012 , at the time of renewal of fitness certificate. 
(c) other state transport vehicles entering into the State of Karnataka , with effect from 01 -12 -2012" . 


By Order and in the Name of the Governor ofKarnataka 

RAMACHANDRA, 
Under Secretary to Government, 

Transport Department, 


P . R . 537 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 665 ವೆಚ್ಚ 12 / 2012, ಬೆಂಗಳೂರು, ದಿನಾಂಕ: 10ನೇ ಜುಲೈ , 2012. 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಕಾವೇರಿ 2ನೇ ಹಂತದ ಯೋಜನೆಯ ನಿರ್ವಹಣೆ ಕಾರ್ಯವನ್ನು ಮೆ | ಇ.ಸಿ. ಐ.ಎಲ್, 
ಮೆ || ಸಿ . ಎಂ .ಎಸ್ , ಕಂಪ್ಯೂಟರ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಮೆ || ಸಿ. ಡಾಕ್ , ಪುಣೆ, ಸಂಸ್ಥೆಗಳಿಗೆ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕಂದಾ 
ಕಾಯ್ದೆಯಿಂದ ಒಂದು ವರ್ಷದ ಅವಧಿಗೆ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕಂದಾಯ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಕಾಂತ ಎಸ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 539 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 663 ವೆಚ್ಚ 2012, ಬೆಂಗಳೂರು, ದಿನಾಂಕ: 10ನೇ ಜುಲೈ , 2011 . 


ಶ್ರೀ ಸಣ್ಣಬಾತಪ್ಪ , ನಿವೃತ್ತ ಜಂಟಿ ಆಯುಕ್ತರು, ಅಬಕಾರಿ ಇಲಾಖೆ , ಇವರ ಸೇವೆಯನ್ನು ಕರ್ನಾಟಕ ರಾಜ್ಯ ಪಾನೀಯ ನಿಗಮದಲ್ಲಿ 
ಸಮಾಲೋಚಕರನ್ನಾಗಿ ರೂ . 60,000/ - ಗಳ ಮಾಸಿಕ ಸಮಾಲೋಚನ ಶುಲ್ಕ ಆಧಾರದ ಮೇಲೆ ಎರಡು ವರ್ಷಗಳ ಅವಧಿಗೆ ಪಡೆಯಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಆರ್ಥಿಕ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಪಿ . ಆರ್ . 540 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೩೧ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 664 ವೆಚ್ಚ 12 / 2012 , ಬೆಂಗಳೂರು, ದಿನಾಂಕ : 10ನೇ ಜುಲೈ, 2012 . 


ಖಜಾನೆ- 2 ಯೋಜನೆಯು ಅಡಚಣೆಯಿಲ್ಲದೆ ಸಾಗಲು SABCONS ಸಂಸ್ಥೆಯವರಿಂದ ಒಬ್ಬ ಸಮಾಲೋಚಕರನ್ನು ಪ್ರತಿ ದಿನಕ್ಕೆ 

+ ಶೇ . 12.36 % ಸೇವಾ ತೆರಿಗೆ ( ಅನ್ವಯವಾಗುವ) ರಂತೆ 30 ದಿನಗಳ ಅವಧಿಗೆ ಖಜಾನೆ ಇಲಾಖೆಗೆ ಹೊರಗುತ್ತಿಗೆ ಆಧಾರದ ಮೇಲೆ 
ನೇಮಿಸಲು ಹಾಗೂ ಈ ಅವಧಿ ಕೊನೆಗೊಂಡ ನಂತರ, ಅವಶ್ಯಕತೆ ಇದ್ದಲ್ಲಿ ಸದರಿ ಸಮಾಲೋಚಕರನ್ನು ಪ್ರತಿ ಗಂಟೆಗೆ ಸಂಭಾವನೆಯನ್ನು ರೂ . 
5000 + ಶೇ . 12.36 % ತೆರಿಗೆಗಳಂತೆ ಪಾವತಿಸುವ ಆಧಾರದ ಮೇಲೆ ತೆಗೆದುಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಖಜಾನೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಖಜಾನೆ ಇಲಾಖೆಯು ಧೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ ಎಸ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 541 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 593 ವೆಚ್ಚ 12 / 2012, ಬೆಂಗಳೂರು, ದಿನಾಂಕ: 09ನೇ ಜುಲೈ , 2012 . 
ಕೊಡಗು ಜಿಲ್ಲಾ ಪಂಚಾಯಿತಿಯ ನೂತನ ಕಛೇರಿ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ರೂ . 499.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ 
ಕೆ. ಆರ. ಐ . ಡಿಎಲ್. ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

- ಕೆ.ಆರ್. ಐ . ಡಿ.ಎಲ್. ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರಿಂದ ಮಾಡಿಸುವುದಾದಲ್ಲಿ , ಕೆ. ಟಿ. ಪಿ. ಪಿ. ಅಧಿನಿಯಮ /ನಿಯಮಗಳನ್ನು 
ತಪ್ಪದೇ ಪಾಲಿಸಬೇಕು. ಉತ್ತಮ ಗುಣ ಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ 
ರಾಜ್ ಇಲಾಖೆಯು ಧೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 542 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸರಿ " 


ಇ 148 ಮುನೋಮು2010, ಬೆಂಗಳೂರು, ದಿನಾಂಕ: 03ನೆ 


12 . 


ಕಾವೇರಿ ನೀರಾವರಿ ನಿಗಮ ನಿಯಮಿತ ಹಾಗೂ ಕೆಎಸ್‌ಎಫ್ಸಿ ಎರಡು ಸರ್ಕಾರಿ ಸ್ವಾಮ್ಯದ ಕಂಪನಿಗಳಾಗಿರುವುದರಿಂದ, ಕಾವೇರಿ 
ನೀರಾವರಿ ನಿಗಮ ನಿಯಮಿತ ಇವರು ಕೆಎಸ್‌ಎಫ್‌ಸಿ ಇವರಿಗೆ ವಿತರಿಸಲಿರುವ ಷೇರು ಸರ್ಟಿಫಿಕೇಟ್‌ಗಳಿಗೆ ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ 
ಕಲಂ 3(1)ರಡಿ ಮುದ್ರಾಂಕ ಶುಲ್ಕದಿಂದ ವಿನಾಯಿತಿ ನೀಡಿ ಸರ್ಕಾರವು ಆದೇಶಿಸಿದೆ. 


ಈ ಅಧಿಸೂಚನೆಯನ್ನು ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ : ಆಇ 445 ವೆಚ್ಚ- 7 /2012 ದಿನಾಂಕ : 07 - 05 - 2012ರಲ್ಲಿ 
ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಕೆ. ರಾಮಚಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ) 


ಪಿ. ಆರ್ . 546 


೧೧೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


ಭಾಗ - ೪ಎ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 568 ವೆಚ್ಚ 12/ 2012 , ಬೆಂಗಳೂರು, ದಿನಾಂಕ: 11ನೇ ಜುಲೈ , 2012 . 
ಟ್ರಾನ್ಸ್ ಫಾರ್ಮರ್ (transformers ) ಹಾಗೂ ಅದಕ್ಕೆ ಸಂಬಂಧಿತ ಇತರೆ ಸೇವೆಗಳ ದರವನ್ನು ತಜ್ಞ ಸಮಿತಿಯು ನಿರ್ಧರಿಸುವ ಷರತ್ತಿಗೆ 
ಒಳಪಟ್ಟು ಇಲ್ಲಾ ESCOMಗಳು ಟ್ರಾನ್ಸ್ ಫಾರ್ಮರ್ (transformers ) ಹಾಗೂ ಅದಕ್ಕೆ ಸಂಬಂಧಿತ ಮತ್ತಿತರ ಸೇವೆಗಳನ್ನು ಕರ್ನಾಟಕ ವಿದ್ಯುತ್ 
ಕಾರ್ಖಾನೆ (ಕನಿಕಾ) ಯಿಂದ ನೇರವಾಗಿ ಸಂಗ್ರಹಣೆ ಮಾಡಿಕೊಳ್ಳಲು ಅಧಿಸೂಚನೆ ಸಂ . ಆಇ 530 ವೆಚ್ಚ -12 /2011, ದಿನಾಂಕ : 05 - 07 - 2011ರಲ್ಲಿ 
ಇಂಧನ ಇಲಾಖೆಗೆ ಕೆಟಿಪಿಪಿ ಅಧಿನಿಯಮದ ಕಲಂ 4( ಜಿ) ಅಡಿ ನೀಡಲಾಗಿದ್ದ ವಿನಾಯಿತಿಯನ್ನು ದಿನಾಂಕ : 20 - 06 - 2012 ರಿಂದ ಜಾರಿಗೊಳ್ಳುವಂತೆ 
ಒಂದು ವರ್ಷದ ಅವಧಿಗೆ ಮಾತ್ರ ವಿಸ್ತರಿಸಿದೆ. 

ಕರ್ನಾಟಕ ವಿದ್ಯುತ್ ಕಾರ್ಖಾನೆ (ಕವಿಕಾ) ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ.ಪಿ.ಪಿ 
ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು, ಉತ್ತಮ ಗುಣಮಟ್ಟದ ಉತ್ಪನ್ನ /ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಇಂಧನ 
ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಪಿ . ಆರ್ . 543 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 81 ಎಲ್‌ಜಿಕೆ 2012 , ಬೆಂಗಳೂರು, ದಿನಾಂಕ: 04ನೇ ಜುಲೈ , 2012. 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಕೋಲಾರ ಜಿಲ್ಲೆಯ ಕೋಲಾರ ತಾಲ್ಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 


ಕ್ರಸಂ. 


ಸದಸ್ಯರು 


ಅಧ್ಯಕ್ಷರು 


ಶ್ರೀ ಸೂರ್ಯಪ್ರಕಾಶ್ ಬಿನ್ ಸೀನಪ್ಪ, ಬೆಗ್ಲಿಹೊಸಹಳ್ಳಿ, 
ಕೋಲಾರ ತಾಲ್ಲೂಕು. 
ಶ್ರೀ ಸುಬ್ಬಾರೆಡ್ಡಿ ಬಿನ್ ಚಿಕ್ಕಮುನಿಸ್ವಾಮಿ , ತಿಪ್ಡೇನಹಳ್ಳಿ ಗ್ರಾಮ ವೇಮಗಲ್ 
ಹೋಬಳಿ, ಕೋಲಾರ ತಾಲ್ಲೂಕು. 
ಶ್ರೀ ಕೃಷ್ಣಪ್ಪ ಬಿನ್ ಸಂಜೀವಪ್ಪ, ಬೆಳ್ಳೂರು ಗ್ರಾಮ , ನರಸಾಪುರ 
ಹೋಬಳಿ,ಕೋಲಾರ ತಾಲ್ಲೂಕು. 


ಸದಸ್ಯರು 
( ಸಾಮಾನ್ಯ ) 


ಸದಸ್ಯರು 
( ಪರಿಶಿಷ್ಟ ಪಂಗಡ) 


ಶ್ರೀಮತಿ ಪುಷ್ಪ ಕೋಂ ಸುಬ್ರಮಣಿ, ದೊಡ್ಡ ಹಸಾಳಗ್ರಾಮ , ಕಸಬಾ 
ಹೋಬಳಿ,ಕೋಲಾರ ತಾಲ್ಲೂಕು. 


ಸದಸ್ಯರು 
( ಮಹಿಳೆ ) 


ತಹಶೀಲ್ದಾರರು,ಕೋಲಾರ ತಾಲ್ಲೂಕು,ಕೋಲಾರ 


ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಬಿ. ಕೆ. ರಾಮಸ್ವಾಮಿ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ ( ಭೂ . ಮಂ ) 


ಪಿ . ಆರ್ . 547 


2007 – Ya 


FASTEIT ODZIE, TOUJO, SRT 9, 9009 


noaa 


PERSONNEL AND ADMINISTRATIVE REFORMS SECRETARIAT 


NOTIFICATION 


No : DPAR 05 SFP 2009 , Bangalore dated : 29 /06 /2012 . 


The Order No.16016 /2 (11)/ 2011 -AIS -11 (A ), dated : 13th March , 2012 of Government of India , Ministry of Personnel, Public 
Grievances and Pensions, Department of Personnel and Training .New Delhi is hereby republished : 


(TO BE PUBLISHED IN PART II SECTION 3(1) IN THE EXTRAORDINARY GAZETTE OF INDIA DATED ...... ..............) 


No .16016 /2( 11)/2011 - AIS - II ( A ) 


Government of India 
Ministry of Personnel, Public Grievances and Pensions 

Department of Personnel and Training 


New Delhi, the 13th March , 2012 . 


NOTIFICATION 


G . S. R .No. 145 (E ) in exercise of the powers conferred by sub-section ( 1) of Section of 3 of the all India Service act, 1951 (81 of 
1951) read with sub - rule 2 of Rule 4 of Indian Forest Service (Cadre ) Rules , 1966 , the Central Government in consultation with the 
Government of Karnataka hereby makes the following regulations further to amend the Indian Forest Service (Fixation of Cadre 
Strength ) Regulations, 1966 . Namely : 


1. 


(i) These regulations shall be called the ( Indian Forest Service (Fixation of Cadre Strength ) Second Amendment 

Regulations , 2012 . 


(ii) They shall come into force on the date of their publication in the Official Gazette . 


2 . 


In the Schedule to the Indian Forest Service (Fixation of Cadre Strength ) Regulations , 1966 , for the heading 
"Karnataka" and the entries occurring there under the following shall be substituted. Namely : 


"KARNATAKA 


SENIOR DUTY POSTS UNDER THE STATE GOVERNMENT 


100 


Principal Chief Conservator of Forests & Head of Forest Force 


Principal Chief Conservator of Forests (Wildlife) 


Additional Principal Chief Conservator of Forests (Evaluation ,Working Plan and Training ) 


Additional Principal Chief Conservator of Forests (Forest Resources Management) 


Additional Principal Chief Conservator of Forests (Development) 


Additional Principal Chief Conservator of Forests (Headquarters and Co -ordination ) 


Additional Principal Chief Conservator of Forests (Vigilance ) 


Additional Principal Chief Conservator of Forests (Personnel and Recruitment) 


Additional Principal Chief Conservator of Forests (Research and Utilisation ) 


Additional Principal Chief Conservator of Forests (Forest conservation ) 
Additional Principal Chief Conservator of Forests ( Project) 
Additional Principal Chief Conservator of Forests (Wildlife ) 


noas 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


2007 – Ya 


Chief Conservator of Forests (Human Resource Development) 


Chief Conservator of Forests (Project Tiger) south 


Chief Conservator of Forests and Secretary (Forests ) 


Chief Conservator of Forests (Legal Cell) 


Chief Conservator of Forests (Territorial) 


Conservator of Forests (Working Plan ) 
Conservator of Forests (Research ) 


Conservator of Forests (Budget and Audit) 


Conservator of Forests (Head Quarters ) 


Conservator of Forests (Forest Conservation ) 


Conservator of Forests (Project ) 
Conservator of Forests (Forest Resource Management) 


Conservator of Forests (Vigilance ) 


Conservator of Forests (Development) 


Director, Rajiv GandhiNational Park 


Director, Bandipura National Park 


Director, Bandra Wildlife, Chickamagalur 


Director, Anshi-Dandeli National Park 


Deputy Conservator of Forests (Territorial) 


Deputy Conservator of Forests (Wildlife ) 


Deputy Conservator of Forests (Head Quarters ) 


Deputy Conservator of Forests (Training) 


Total Senior Duty Posts 


Central Deputation Reserve not exceeding 20 % of item 1 above 


State Deputation Reserve not exceeding 25 % of item 1 above 


Training Reserve not exceeding 3.5 % of item 1 above 


Leave Reserve and Junior Posts Reserve not exceeding 16 .5 % of item 1 above . 


Posts to be filled by promotion under rule 8 of the Indian Forest Service (Recruitment) Rules, 1966 
not exceeding 33 1/3 % of items 2 , 3 and 4 above . 


115 


Posts to be filled up by Direct Recruitment(item 1+ 2 + 3+ 4+ 5-6 ) 
Total Authorised Strength ( item 6 + 7 above ) 


164 


No .16016 /2(ii)/2011 - AIS - II (A ) 


Sd / 
Harish C .Rai, 
Desk Officer. 


2007 – ♡ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


0023 


Note- 1: Prior to the issue of this Notification , the total authorized strength was 164 . 


Note- 2: The Principal regulations were notified vide notification No .6/ 1/66 -AIS (IV ), dated :31- 10 -1966 as GSR No .1072 in the Indian 

Forest Service (Fixation of cadre strength ) Regulations , 1969 has been amended , vide notification given below : 


SI. No. 


GSR No . 


Date of 
Publication 
30 . 10 .66 
7 . 1.67 


SI. No. 

41 
- 42 


Date of 
Publication 

4 . 11 .80 


17 . 1.81 


6 .5 .67 


6 .5 .67 


23. 1 .81 
27 .2 .81 
9 .5 .81 


13 .5 .67 


1 
2. 
3. 
4 . 
5. 
6 . 
7 . 
8. 
9 . 
10 . 


8 . 6 .68 


23 . 5 .81 


9 . 8 .69 


2 .6 .81 


| 


17 . 1 .70 


9 . 6 .81 


21 . 3 . 70 


16 . 11 .81 


17 .11 .81 


4 .4 . 70 
24 . 10 .70 
24 . 1 .75 


50 
51. 


GSR No . 
631(E ) 
21E 
31E 
84 (E ) 
456 (E ) 
360 ( E ) 
276 ( E ) 
386 (E ) 
602 (E ) 
604( E ) 
653(E ) 
657 (E ) 
294 (E ) 
354 (E ) 
356 ( E ) 
778 (E ) 
530 
24E 
126 (E ) 
308 ( E ) 
327E 
489E 


10. 12 . 81 
11. 12 .81 


13. 


24 . 1.71 


1. 4 . 82 


1673 
17 
653 
654 
689 
1083 
1887 
80 
485 
545 
1802 
135 
136 
665 
45 ( E ) 
47(E ) 
48 (E ) 
478 (E ) 
192 (E ) 
321(E ) 
391 (E ) 
142 
28 (E ) 
273(E ) 
300 (E ) 
812 
2227 


& 


8 . 5 .71 


54 


26 .4 .82 


20 . 1.72 


55 


27 .4 .82 


20 . 1 .72 


56 


31.5 .82 


20 . 1. 72 


20 .8 .82 


57 
58 


4 , 12 . 72 


12 . 1 .83 


15 . 
16 . 
17 , 
18 . 
19 . 
20 . 
21. 
22 . 


2 . 4 .73 


59 


27 .6 .73 
10. 8. 73 


28 .2 . 85 
26 . 3. 85 
29.3 .85 
12 .6 .85 


24 . 1 .71 


62 


8 .5 .71 


266 


63 
64 


12 .4 . 86 
30 .8 .86 


11 . 1 .72 


654 


20 . 1 . 72 


763 


20 . 9 .86 


66 


29.04 .72 
16 .08 .75 


27 . 9.86 
27 .9 .86 


67 


71 


17 .01. 76 


68 


4 . 10 . 86 


798 
796 
835 
837 
880 
164 


16 .6 .76 


69 


4 . 10 .86 


24.7 .76 


18 . 10 . 86 


30 
31 


6 . 7 . 76 


14 . 3 . 87 


3 .8 . 76 


407 


30 .5 .87 


26 . 2 .77 


619 


407 (E ) 
1064 
444 ( E ) 
750 (E ) 
93 (E ) 
631 (E ) 
13 (E ) 
360 (E ) 
436 ( E ) 
486 (E ) 
562(E ) 


5 . 10 .77 


802 
826 


15 . 3. 87 
31. 10 . 87 
7 . 11.87 


6 . 1 . 78 


13 . 7 .78 


835 


14 .10 .87 


29.8 .78 


14 . 11 .87 


836 
432E 


25 . 8 .80 


6 .4 .88 


30 . 9 . 80 


79 


546E 


4 .5 .88 


40 


626 (E ) 


3 . 11 .80 


80 


834E 


3 . 8 . 88 


0022 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


2007 - ⓇJ 


Sl. No. 


GSR No . 


Date of 
Publication 


Sl. No. 


GSR No. 


Date of 
Publication 


352E 


10 . 3 .89 


117 


587E 


26 . 12 . 96 


82 


553E 


16 .5 .89 


118 


585E 


26 .12 . 96 


83 


455 


1 . 7 . 89 


119 


17E 


17 . 1 . 97 


84 


832 


11 . 11 .89 


120 


413 


20 . 12 . 97 


916 


16 . 12 . 89 


121 


741E 


31. 12 .97 


86 


933 


30. 12 .89 


122 


40 


29 . 1 . 98 


590 


22 . 9 . 90 


123 


617E 


14. 1. 98 


88 


603 


29 . 9 . 90 


124 


372 


10 . 12 .99 


89 


728 


8 . 12 . 90 


125 


374 


10 . 12 . 99 


730 


8 .12 . 90 


126 


824E 


21. 10 . 2000 


91 


125 (E ) 


5 .3 . 91 


127 


827E 


21. 10 .2000 


246 


13 . 4 .91 


128 


830E 


21. 10 .2000 


93 


473 


24 . 8 .91 


129 


141 


27.4 . 2002 


94 


527 


14 . 9 .91 


130 


143 


27 .4 .2002 


565 


5 . 10. 91 


131 


139 


27.4 .2002 


96 


584 


19 . 10 . 91 


132 


145 


27 .4 . 2002 


97 


538 (E ) 


6 .8 . 93 


133 


147 


27 . 4 .2002 


98 


685 (E ) 


4 . 11 . 93 


134 


372 


21. 9 . 2002 


99 


687 (E ) 


4 . 11 . 93 


135 


173 


26 .4 . 2003 


100 


514 


22. 10 .94 


136 


34(E ) 


24 . 01. 2006 


101 


513 


22 . 10 .94 


137 


287(E ) 


16 .5 . 2006 


102 


321E 


31. 3. 95 


138 


289(E ) 


16 . 5 .2006 


103 


213 


29 . 4 . 95 


139 


562 (E ) 


15 . 9. 2006 


104 


278 


10 .6 . 95 


140 


564 (E ) 


15 . 9 .2006 


105 


264 


6 . 6 . 95 


141 


566 (E ) 


15 . 9 . 2006 


106 


339 


22.7 . 95 


142 


724 (E ) 


23 . 11 .2006 


107 


375 


12 .8 . 95 


143 


703 (E ) 


12 . 8 .207 


108 


480 


18 . 11 . 95 


144 


765 (E ) 


12 . 12 .2007 


109 


479 


18 .11 . 95 


145 


609(E ) 


26 . 8 . 2008 


110 


503 


2 . 12 . 95 


146 


109(E ) 


21. 2 .2008 


111 


537 


9 .12 .95 


147 


610 (E ) 


26 .8 .2008 


112 


75E 


5 . 2 . 96 


148 


716 (E ) 


3 . 10 .2008 


113 


77E 


5 .2 . 96 


149 


748 (E ) 


21. 10. 2008 


114 


231 


8 .6 . 96 


150 


190 (E ) 


24 . 3 . 2009 


115 


233 


8 .6 . 96 


151 


193 (E ) 


24 . 3 . 2009 


116 


589E 


26 . 12 . 96 


152 


498 (E ) 


07 .07. 2009 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೩೭ 


Sl. No. 


GSR No . 


Date of 
Publication 


Sl. No . 


GSR No . 


Date of 
Publication 


153 


500( E ) 


07 . 07 . 2009 


158 


907 (E ) 


18 . 12 . 2009 


154 


502 ( E) 


07 . 07 . 2009 


159 


909( E ) 


18.12.2009 


155 


504 ( E ) 


07. 07 . 2009 


160 


911 ( E) 


18.12.2009 


156 


506( E) 


07 . 07 . 2009 | 


161 


406 ( E) 


14 .5 . 2010 


157 


905( E) 


18.12. 2009 


162 


673 ( E ) 


11 . 8 .2010 


Sd / 
Harish C . Rai, 
Desk Officer. 


To: 
The Manager , 
Government of India Press, 
Mayapuri, Ring Road , New Delhi. 


BY ORDER AND IN THE NAME OF THE GOVERNOR OF KARNATAKA 


G . R .NAGARAJA , 
Under Secretary to Government, 

DPAR (Services- 5). 


PR 510 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಾಣ 23 ಎಲ್ ಎಂಡಬ್ಲ್ಯೂ 2012 , ಬೆಂಗಳೂರು, ದಿನಾಂಕ: 08 - 06 - 2012. 
ಕರ್ನಾಟಕ ರಾಜ್ಯಾದ್ಯಂತ " ಪಲ್ಸ್ ಪೇಪರ್, ಕಾರ್ಡ್‌ಬೋರ್ಡ್, ಸ್ಟಾಬೋರ್ಡ್ನ್ಯೂಸ್ ಪ್ರಿಂಟ್ ” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ 
ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ 
ವೇತನ ಕಾಯ್ದೆ 1948ರ ( ಕೇಂದ್ರಾಧಿನಿಯಮ ಸಂಖ್ಯೆ: XI) ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ 
ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು . ತದನಂತರ ಬಂದ ಸಲಹೆ/ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ/ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ , ವಿಕಾಸ ಸೌಧ, ಬೆಂಗಳೂರು-01, ಇವರಿಗೆ ಇಲ್ಲವೇ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ , ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು- 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ . 

ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ " ಪಲ್ಸ್ ಪೇಪರ್ , ಕಾರ್ಡ್‌ಬೋರ್ಡ್, 
ಸ್ಟಾಬೋರ್ಡ್ ನ್ಯೂಸ್ ಪ್ರಿಂಟ್ " ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ದಿನಾಂಕ: 1-4 - 2012 
ರಿಂದ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 


8( 


ಕೆಲಸದ ವರ್ಗಗಳು 


ಕನಿಷ್ಟ ವೇತನ [ಕ ಗಳಲ್ಲಿ ] 
ವಲಯ - 1 

ವಲಯ - 2 
ಪ್ರತಿ ತಿಂಗಳಿಗೆ | ಪ್ರತಿ ದಿನಕ್ಕೆ | ಪ್ರತಿ ತಿಂಗಳಿಗೆ 


ಪ್ರತಿ ದಿನಕ್ಕೆ 


ಅತಿ ಕುಶಲ 


1 


. 


2 


ಸೂಪರ್ ವೈಸರ್ 
| ಶಿಫ್ಟ್ ಇನ್‌ಚಾರ್ಜ್ 
ಫೋರ್ ಮನ್ 


225 - 00 


5850 - 00 


205 - 00 


5330 - 00 


೧೧೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೪ಎ 


ಕುಶಲ 

ಫಿಟ್ಟರ್ 
2 ] ರಿವೈಂಡಿಂಗ್ ಆಪರೇಟರ್ 
3 | ಬಾಯ್ದರ್ ಆಪರೇಟರ್ 


4 | ಪಲ್ಸ್ ಮಿಲ್ಕ್ ಆಪರೇಟರ್ 


205 - 00 


5330 - 00 


195 - 00 


5070 - 00 


5 


ಮೆಶಿನ್ ಆಪರೇಟರ್ 


ಟರ್ನರ್ 


7 | ಎಲೆಕ್ನಿಷಿಯನ್ 
8 | ಕಾರ್ಪೆಂಟರ್ 


ಅರೆ ಕುಶಲ 
| ಮೌಲ್ಡ್ ಆಪರೇಟರ್ 
2 | ರಿವೈಂಡಿಂಗ್ ಮದ್ದೂರ್ 

ಪಂಪ್ ಅಟೆಂಡರ್ 
4 | ಅಸಿಸ್ಟೆಂಟ್ ಅಪರೇಟರ್ 


190 - 00 


4940 - 00 


180 - 00 


4680 - 00 


ವಾಹನ ಚಾಲಕರು 


ಲಾರಿ ಚಾಲಕ 


210 - 00 


5460 - 00 


| 


200 - 00 


4810 - 00 


2 


| 


193 - 00 


5018 - 00 


177 - 61 


4618 - 00 


185 - 00 


4810 - 00 


170 - 00 


4420 - 00 


ಜೀಪ್ ಮತ್ತು ಕಾರು ಚಾಲಕ 
ಕುಶಲರಲ್ಲದವರು 

ಆಯಿಲ್ ಮೆನ್ 
| ಸೆಟ್ಟರ್ ಮದ್ದೂರ್ 
ಹೆಲ್ಪರ್ 
ಬಾಯ್‌ ಮಲ್ಲೂರ್ 
ಮೇಲೆ ತಿಳಿಸಿರುವ ಯಾವುದೇ ಕುಶಲರಲ್ಲದ 
ಕಾರ್ಮಿಕರು 
ಕಛೇರಿ ಸಿಬ್ಬಂದಿ 
ಮ್ಯಾನೇಜರ್/ ಪರ್ಸನಲ್ ಆಫೀಸರ್ 
ಅಸಿಸ್ಟೆಂಟ್ ಮ್ಯಾನೇಜರ್/ ಅಸಿಸ್ಟೆಂಟ್ ಪರ್ಸನಲ್ 
ಮ್ಯಾನೇಜರ್ 
ಅಕೌಟೆಂಟ್ 


243 - 84 


6339 - 00 


* 224 - 61 


5879 - 99 


235 - 00 


6110 - 00 


215 - 76 


5610 - 00 


225 - 00 


5850 - 00 


| 


205 - 76 


5350 - 00 


ಕ್ಯಾಷಿಯರ್ 
| ಶೀಘ್ರಲಿಪಿಗಾರ/ಕಂಪ್ಯೂಟರ್ ಆಪರೇಟರ್ 
ಸ್ಟೋರ್ಕೀಪರ್ 
ಬೆರಳಚ್ಚುಗಾರ/ಡಾಟಾಎಂಟ್ರಿ ಆಪರೇಟರ್ 
ಗುಮಾಸ್ತ/ಕ್ಲರ್ಕ್ 


220 - 00 


5720 - 00 


200 - 76 


5220 - 00 


215 - 00 


5590 - 00 


195 - 76 


5090 - 00 


ಆಫೀಸ್‌ಬಾಯ್/ಟ್ಯೂನ್/ ವಾಚ್‌ಮನ್‌/ 
ಅಟೆಂಡರ್ 


175 - 00 


4550 - 00 


165 - 00 


4290 - 00 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೩೯ 


ತುಟ್ಟಿಭತ್ಯೆ: 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960 -100 ) 4284 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4284 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ 
ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 2011) ರ ಸರಾಸರಿ ಆಧಾರದ 
ಮೇಲೆ 2012 ಎಪ್ರಿಲ್ 1ನೇ ತಾರೀಖಿನಿಂದ ಜಾರಿಗೆ ಬರುತ್ತದೆ. 
1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ ದಿನಗಳಿಗಾಗಿ 

ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು . 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 


ಅ ] ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ. ಐ ಅಂಶಗಳು • ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ . 


ಆ] ದಿನಗೂಲಿ ವೇತನ ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ.ಪಿ.ಐ ಅಂಶಗಳು • ತುಟ್ಟಿಭತ್ಯೆಯ ದರ • 30 ದಿನಗಳು = ತುಟ್ಟಿಭತ್ಯೆ . 


26 


2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು ಹಾಗೂ ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು . 


4 . ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 

ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 


5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 
ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 

ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 


7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 

ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 


೧೧೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨, ೨೦೧೨ 


ಭಾಗ - ೪ 


1 . ಈ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 

ನಮೂದಿಸಿ ಪಾವತಿ ಮಾಡತಕ್ಕದ್ದು. 
12 . ಅತಿ ಕುಶಲ : ಅತಿ ಕುಶಲ ಕೆಲಸಗಾರರು ಎಂದರೆ ಯಾರು ಹೆಚ್ಚಿನ ನೈಪುಣ್ಯತೆಯ ಕೆಲಸವನ್ನು ಅತಿ ಹೆಚ್ಚು ನಿಖರವಾಗಿ 

ಮಾಡಬಲ್ಲವರಾಗಿದ್ದು, ನಕ್ಷೆಯನ್ನು ಓದಬಲ್ಲ ಮತ್ತು ಅದರ ಆಧಾರದ ಮೇಲೆ ಕೆಲಸ ಮಾಡಬಲ್ಲವರಾಗಿದ್ದು , ಅವರ ವಿಭಾಗದ ಕುಶಲ ಮತ್ತು 
ಇತರೇ ಕೆಲಸಗಾರರ ಕೆಲಸವನ್ನು ನಿರ್ದೇಶಿಸಬಲ್ಲ ಸಾಮರ್ಥ್ಯವುಳ್ಳವರಾಗಿದ್ದು, ಆ ವಿಭಾಗದ ಕೆಲಸವನ್ನು ಸ್ವತಂತ್ರವಾಗಿ ನಿರ್ವಹಿಸಿಕೊಂಡು 

ಹೋಗಬಲ್ಲವರಾಗಿರಬೇಕು. 
13 . ಕುಶಲ : ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ , ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು ಸರಿಯಾಗಿ ಮಾಡಬಲ್ಲ ಸಾಮರ್ಥ್ಯವುಳ್ಳ 

ಕಾರ್ಮಿಕ, ಅವಶ್ಯವಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ, ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 
14. ಅರೆ ಕುಶಲ : ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ ಹಾಗೂ ಯಂತ್ರ 

ಉಪಕರಣಗಳ ಸಹಾಯದಿಂದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 
15. ಕುಶಲರಲ್ಲದವರು : ಸ್ವತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದೆ ಆದರೆ ಉದ್ಯೋಗದ ವಾತಾವರಣದ 

ಪರಿಚಯವಿರುವ ಕೆಲಸ ಮಾಡುವುದು, ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ ವಸ್ತುಗಳು ಮತ್ತು ಸಾಮಾನ್ಯ ಜ್ಞಾನವಿರುವ ಕೆಲಸವನ್ನು 
ಮಾಡುವವರು. 


ಯಾವುದೇ ಯಂತ್ರಗಳನ್ನು ನಡೆಸಲು ನೇಮಿಸಿರುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಾರದು. ಕಾವಲುಗಾರ, ಸಿಪಾಯಿ , 
ಚೌಕೀದಾರ, ಕಸ ಗುಡಿಸುವವರು, ಜಾಡಮಾಲಿ ಹಾಗೂ ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಹುದು. 


ವಲಯ - 1 : 


ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗೊತ್ತುಪಡಿಸಿದ ಆಗೇಮರೇಷನ್ ಪ್ರದೇಶಗಳು ಹಾಗೂ 
ರಾಜ್ಯದ ಎಲ್ಲಾ ಮಹಾನಗರಪಾಲಿಕೆಗಳು . 
ವಲಯ - 1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು . 


ವಲಯ - 2 : 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 


ಎನ್ . ಆರ್ . ಪ್ರಭು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ಪಿ . ಆರ್ . 491 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಾಇ 27 ಎಲ್ಎಂಡಬ್ಲ್ಯೂ 2012 , ಬೆಂಗಳೂರು, ದಿನಾಂಕ : 08 - 06 - 2012 . 
ಕರ್ನಾಟಕ ರಾಜ್ಯಾದ್ಯಂತ " ಸಿಂಕೋನಾ, ರಬ್ಬರ್ , ಟೀ ಮತ್ತು ಕಾಫಿ ಪ್ಲಾಂಟೇಷನ್ [ಸ್ಟಾಫ್ /ಕಛೇರಿ ವರ್ಕ‌್ರಗಳನ್ನು ಹೊರತುಪಡಿಸಿ]" 
ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು 
ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ (ಕೇಂದ್ರಾಧಿನಿಯಮ ಸಂಖ್ಯೆ: XI) ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) 
ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ 
ಸಲಹೆ/ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ, 
ವಿಕಾಸ ಸೌಧ, ಬೆಂಗಳೂರು- 01, ಇವರಿಗೆ ಇಲ್ಲವೇ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು- 29 ಇಲ್ಲಿಗೆ 
ಸಲ್ಲಿಸಬಹುದಾಗಿರುತ್ತದೆ. 


ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್ 3 (1) ( ಬಿ) ಮತ್ತು 5 (1) ( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ "ಸಿಂಕೋನಾ, ರಬ್ಬರ್ , ಟೀ ಮತ್ತು ಕಾಫಿ 
ಪ್ಲಾಂಟೇಷನ್ [ ಸ್ಟಾಫ್ /ಕಛೇರಿ ವರ್ಕ‌್ರಗಳನ್ನು ಹೊರತುಪಡಿಸಿ]" ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ 
ವೇತನವನ್ನು ದಿನಾಂಕ : 1 - 4 - 2012 ರಿಂದ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ . 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಅನುಸೂಚಿ 


*)& 


ಕೆಲಸಗಾರರ ವರ್ಗೀಕರಣ 


ಕನಿಷ್ಠ ವೇತನ [ಕೆ ಗಳಲ್ಲಿ ) 
ಪ್ರತಿ ದಿನಕ್ಕೆ ಪ್ರತಿ ತಿಂಗಳಿಗೆ 


= 


- 


ಭಾಗ - 1 
ಅ . ಸಿಂಕೋನಾ, ಟೀ , ಕಾಫಿ ಮತ್ತು ಮಿಶ್ರ ಪ್ಲಾಂಟೇಷನ್‌ಗಳು: ಮಜ್ಜರ್‌ಗಳು 


195 - 00 


5070 - 00 


| 


2 


. 


195 - 00 


5070 - 00 


ಭಾಗ - 2 

ರಬ್ಬರ್ ಪ್ಲಾಂಟೇಷನ್‌ಗಳು 
ಅ. ಮದ್ದೂರ್ 
ಆ. ರಬ್ಬರ್ ಟ್ಯಾಪರ್ 
ಮೇಲ್ವಿಚಾರಕರು / ಮೇಸ್ತಿಗಳು 


210 - 00 


5460 - 00 


ತುಟ್ಟಿಭತ್ಯೆ: 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ ( 1960 -100) 4284 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4284 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು . ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ 
ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 2011 ) ರ ಸರಾಸರಿ ಆಧಾರದ ಮೇಲೆ 2012 ಎಪ್ರಿಲ್ 1ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 


1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ ದಿನಗಳಿಗಾಗಿ 

ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 


ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 


ಅ] ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ. ಐ ಅಂಶಗಳು x ತುಟ್ಟಿಭತ್ಯೆಯ ದರ • 30 ದಿನಗಳು = ತುಟ್ಟಿಭತ್ಯೆ . 


ಆ ] ದಿನಗೂಲಿ ವೇತನ ಪಡೆಯುವವರು : 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ . ಐ ಅಂಶಗಳು • ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ. 

26 


2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 


3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು ಹಾಗೂ ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು. 


ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು . 


5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು . 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 
ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


೧೧೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


ಭಾಗ - ೪ 


6 , 


ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 


7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 

ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
11. ಈ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 
ನಮೂದಿಸಿ ಪಾವತಿ ಮಾಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎನ್ . ಆರ್ . ಪ್ರಭು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ಪಿ . ಆರ್ . 495 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಾಇ 28 ಎಲ್ ಎಂಡಬ್ಲ್ಯೂ 2012 , ಬೆಂಗಳೂರು, ದಿನಾಂಕ : 08 - 06 - 2012 . 
ಕರ್ನಾಟಕ ರಾಜ್ಯಾದ್ಯಂತ " ಸಿಂಕೋನಾ, ರಬ್ಬರ್, ಟೀ ಮತ್ತು ಕಾಫಿ ಪ್ಲಾಂಟೇಷನ್ [ ನಾನ್ಸ್ಟಾಫ್] " ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ 
ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ 
ವೇತನ ಕಾಯ್ದೆ 1948ರ (ಕೇಂದ್ರಾಧಿನಿಯಮ ಸಂಖ್ಯೆ : XI) ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ 
ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ / ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ/ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು- 01, ಇವರಿಗೆ ಇಲ್ಲವೇ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ "ಸಿಂಕೋನಾ, ರಬ್ಬರ್ , ಟೀ ಮತ್ತು ಕಾಫಿ 
ಪ್ಲಾಂಟೇಷನ್ [ ನಾನ್ ಸ್ಟಾಫ್ ]" ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ದಿನಾಂಕ : 1-4 - 2012 
ರಿಂದ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 

ಅನುಸೂಚಿ 

ಕನಿಷ್ಠ ವೇತನ [ಕೆ ಗಳಲ್ಲಿ ] 
ಕೆಲಸಗಾರರ ವರ್ಗೀಕರಣ 

ಪ್ರತಿ ದಿನಕ್ಕೆ 

ಪ್ರತಿ ತಿಂಗಳಿಗೆ 


) 


2 


ಭಾಗ - 1 


ಸಿಂಕೋನಾ, ರಬ್ಬರ್, ಟೀ ಮತ್ತು ಕಾಫಿ ಪ್ಲಾಂಟೇಷನ್ 
| ಎಲೆಕ್ಟಿಕಲ್ ವೈರ್ ಮನ್ 
| ಮೆಕ್ಯಾನಿಕಲ್ 

200 - 00 
ಹೆವಿ ವೆಹಿಕಲ್‌ ಡ್ರೈವರ್‌( ಭಾರಿ ವಾಹನ ಚಾಲಕರು) 

190 - 00 
ಕಾರು ಮತ್ತು ಟ್ರಾಕ್ಟರ್ ವಾಹನ ಚಾಲಕರು 

180 - 00 


5200 - 00 


4940 - 00 


4680 - 00 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨, ೨೦೧೨ 


೧೧೪೩ 


ಕರಕುಶಲಿಗಳು: 


ಬಡಗಿ 


175 - 20 


4555 - 30 


ಕಮ್ಮಾರ 


ಕುಶಲಿಗಳಲ್ಲದವರು 

ಟಪ್ಪಾಲ್ ಮ್ಯಾನ್ 
ಸ್ವೀಪರ್ 
ಅಟೆಂಡರ್ 


165 - 68 


4307 - 80 


ಹೆಲ್ಪರ್ ( ಸಹಾಯಕ) 


ಭಾಗ- 2 
ರಬ್ಬರ್ ಪ್ಲಾಂಟೇಷನ್ 


ಎಲೆಕ್ಟಿಕಲ್ ವೈರ್ ಮನ್ 
ಮೆಕ್ಯಾನಿಕ್ 


200 - 00 


5200 - 00 


ಹೆವಿ ವೆಹಿಕಲ್‌ ಡ್ರೈವರ್‌ ( ಭಾರಿ ವಾಹನ ಚಾಲಕರು) 


190 - 00 


4940 - 00 


| ಕಾರು ಮತ್ತು ಟ್ರಾಕ್ಟರ್ ಚಾಲಕರು 


180 - 00 


4680 - 00 


ಕುಶಲಿಗಳು 


ಬಡಗಿ 
ಕಮ್ಮಾರ 


175 - 20 


4555 - 30 


ಕುಶಲಿಗಳಲ್ಲದವರು 


ಟಪ್ಪಾಲ್ ಮ್ಯಾನ್ 
ಸ್ವೀಪರ್ 
ಹೆಲ್ಪರ್ (ಸಹಾಯಕ) 


165 - 68 


4307 - 80 


ಕಛೇರಿ ಸಿಬ್ಬಂದಿ 


ಮ್ಯಾನೇಜರ್/ ಪರ್ಸನಲ್ ಆಫೀಸರ್ 


243 - 84 


6339 - 00 


ಅಸಿಸ್ಟೆಂಟ್ ಮ್ಯಾನೇಜರ್ /ಅಸಿಸ್ಟೆಂಟ್ ಪರ್ಸನಲ್ 
ಮ್ಯಾನೇಜರ್ 


235 - 00 


6110 - 00 


ಅಕೌಟೆಂಟ್ 


225 - 00 


5850 - 00 


220 - 00 


5720- 00 


ಕ್ಯಾಷಿಯರ್ 
ಶೀಘ್ರಲಿಪಿಗಾರ/ಕಂಪ್ಯೂಟರ್ ಆಪರೇಟರ್ 
ಸ್ಟೋರ್ ಕೀಪರ್ 
ಬೆರಳಚ್ಚುಗಾರ / ಡಾಟಾಎಂಟ್ರಿ ಆಪರೇಟರ್ 
ಗುಮಾಸ್ತ/ಕ್ಲರ್ಕ್ 


215 - 00 


5590- 00 


ಆಫೀಸ್‌ಬಾಯ್/ಟ್ಯೂನ್/ ವಾಚ್‌ಮನ್/ ಅಟೆಂಡರ್ 


175 - 00 


4550 - 00 


ತುಟ್ಟಿಭತ್ಯೆ 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960 - 100) 4284 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4284 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 


೧೧೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨, ೨೦೧೨ 


ಭಾಗ - ೪ 


ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ 
ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 2011) ರ ಸರಾಸರಿ ಆಧಾರದ ಮೇಲೆ 2012 ಏಪ್ರಿಲ್ 1ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 


1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ ದಿನಗಳಿಗಾಗಿ 

ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು . 


HD 


ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 


ಅ] ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ . ಪಿ . ಐ ಅಂಶಗಳು X ತುಟ್ಟಿಭತ್ಯೆಯ ದರ X 30 ದಿನಗಳು = ತುಟ್ಟಿಭತ್ಯೆ . 


ಆ] ದಿನಗೂಲಿ ವೇತನ ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ . ಪಿ . ಐ ಅಂಶಗಳು X ತುಟ್ಟಿಭತ್ಯೆಯ ದರ X 30 ದಿನಗಳು = ತುಟ್ಟಿಭತ್ಯೆ. 


26 


2 . ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು ಹಾಗೂ ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು . 
4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 

ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 
5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 
ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು . 


6, ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 

ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 
7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 

ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು . 
9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
11. ಈ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 

ನಮೂದಿಸಿ ಪಾವತಿ ಮಾಡತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎನ್ . ಆರ್ . ಪ್ರಭು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ಪಿ . ಆರ್ . 496 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೪೫ 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಾಇ 29 ಎಲ್ಎಂಡಬ್ಲ್ಯೂ 2012, ಬೆಂಗಳೂರು, ದಿನಾಂಕ : 08 - 06 - 2012 . 
ಕರ್ನಾಟಕ ರಾಜ್ಯಾದ್ಯಂತ "ರೇಷೆ [ಸರಿಕಲ್ಡರ್ -1]" ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ 
(ಕೇಂದ್ರಾಧಿನಿಯಮ ಸಂಖ್ಯೆ: XI) ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ . ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ 
ವ್ಯಕ್ತಿಗಳಿಂದ ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ 
ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು- 01, ಇವರಿಗೆ ಇಲ್ಲವೇ ಕಾರ್ಮಿಕ 
ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ , ಬೆಂಗಳೂರು- 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ " ರೇಷ್ಮೆ [ ಸರಿಕಲ್ಡರ್ -1]" ಉದ್ದಿಮೆಯಲ್ಲಿನ 
ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ದಿನಾಂಕ: 1 -4 - 2012 ರಿಂದ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 


ಅನುಸೂಚಿ 


೫) 


ಕೆಲಸದ ವರ್ಗಗಳು 


ಕನಿಷ್ಟ ವೇತನ [ಕಗಳಲ್ಲಿ] 
ವಲಯ - 1 

ವಲಯ - 2 
ಪ್ರತಿ ದಿನಕ್ಕೆ | ಪ್ರತಿ ತಿಂಗಳಿಗೆ | ಪ್ರತಿ ದಿನಕ್ಕೆ | ಪ್ರತಿ ತಿಂಗಳಿಗೆ 


1. ಬಿತ್ತನೆ ಕೋಠಿ 


ಮಿಶ್ರತಳಿ ಗೂಡುಗಳನ್ನು ಬೇರ್ಪಡಿಸುವುದು 
2 | ಲಿಂಗ ವರ್ಗೀಕರಣ ಕಾರ್ಯನಿರ್ವಾಹಕ 
3 | ಜೋಡಿ ಹೊಂದಿಸುವುದು 
4 ಮೊಟ್ಟೆ ಮಾಡಿಸುವ ಕೆಲಸ 
ಜೋಡಿ ಬೇರ್ಪಡಿಸುವಿಕೆ. ಮೊಟ್ಟೆ ಕಾಗದವನ್ನು 
ಶುದ್ಧವಾಗಿಡಲು ರಾಸಾಯನಿಕ ಶುಶೂಷೆ ಮಾಡುವವ 


195 - 00 


5070 - 00 


190 - 00 | 


4940 - 00 


2 . ಚಾಕಿ ಪೋಷಣೆಯ ಕಾರ್ಯ 

ಕೋಣೆಯನ್ನು ರೋಗ ನಿರೋಧಗೊಳಿಸುವುದು 
ಜಾಂಸಿಂಗ್ ಹುಳುಗಳ ಪೋಷಣೆ ಮತ್ತು ರಾಸಾಯನಿಕ ದ್ರವ್ಯ 
ಉಣಿಸುವುದು 


190 - 00 


| 


4940 - 00 


185 - 00 


4810 - 00 


ರೂಪ ಕೊಡುವ ಸೂಕ್ಷ್ಮ ಕೆಲಸ [ ಎರತ ಮಾಡುವುದು] 


ಹುಳುಗಳನ್ನು ಜೋಲಿನ ತಟ್ಟಯಲ್ಲಿ ಸಾಕುವಿಕೆ ಹಾಗೂ 
ಸಂಗ್ರಹಣೆ 


1. ಗೂಡು ಮಾರುಕಟ್ಟೆ 


ಮಾರುಕಟ್ಟೆಯಲ್ಲಿ ಗೂಡುಗಳಿರುವ ಬುಟ್ಟಿಯನ್ನು ಖಾಲಿ 
ಮಾಡುವುದು 
ಹರಾಜಿನ ನಂತರ ಮನ: ಬುಟ್ಟಿಗೆ ತುಂಬಿ ತೂಕ ಮಾಡುವ 
ಯಂತ್ರಕ್ಕೆ ಒಯ್ಯುವುದು 


200 - 00 | 


5200 - 00 


195 - 00 


5070 - 00 


೧೧೪ 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨, ೨೦೧೨ 

3 | 4 
ತೂಕ ಮಾಡುವಿಕೆ/ ಖಾಲಿ ಮಾಡುವಿಕೆ ಮತ್ತು ಭರ್ತಿ 
ಮಾಡುವಿಕೆ 


| 


5 


4 | ಇನ್ನಿತರೆ ಮೇಲೆ ಕಾಣಿಸುವಂತೆ ಹೋಲುವ ಕೆಲಸ 


2. ರೇಷ್ಮೆ ಫಾರಂ/ಹಿಪ್ಪುನೇರಳೆ ತೋಟ 


| 


ಖುಷಿ ಜಮೀನು 


| 


ತರೀ ಜಮೀನು 


ಗುಂಡಿ ತೋಡುವುದು/ ಅಗೆಯುವುದು 


ಉಳುವಿಕ 


195 - 00 


5070 - 00 


190 - 00 


4940 - 00 


ಹೆಂಟೆ ಹೊಡೆಯುವ ಕಾರ್ಯ 
ಗುಡ್ಡೆ ಮಾಡುವ ಕಾರ್ಯ 


180 - 00 


4680 - 00 


175 - 00 | 


4550 - 00 


210 - 00 


5460 - 00 


200 - 38 


5210 - 00 


| ಮಧ್ಯಂತರ ಸಾಗುವಿಕೆ 

ಕಳೆ ಕೀಳುವುದು 
7 . 

ಎಲೆ ಬಿಡಿಸುವುದು 
ಗೊಬ್ಬರ /ಕ್ರಿಮಿನಾಶಕ ಮಿಶ್ರಣ ಮಾಡುವುದು 
ಗೊಬ್ಬರ ಮತ್ತು ರಾಸಾಯನಿಕಗಳ ಸಿಂಪಡಿಸುವಿಕೆ ಶುಶೂಷೆ 

3. ಸಸಿಗಳ ಪಾತಿ ಮಾಡುವಿಕೆ 
1 | ಕಂಡಿ ಕತ್ತರಿಸುವುದು ( ಪಾನ್ ಕಟಿಂಗ್] 

ಸಸಿಗಳ ಪಾತಿ ಮಾಡುವುದು 
ಡಿಡ್ಕಸ್ ಮತ್ತು ಪರೋಸ್ ಮಾಡುವಿಕೆ 
ನೀರುಣಿಸುವಿಕೆ ವಿತರಣೆ 


195 - 00 


| 5070 - 00 


190 - 00 


4940 - 00 


ಕಳೆ ಕೀಳುವುದು 


ಇತರೆ ಕೆಲಸಗಳು 


ತುಟ್ಟಿಭತ್ಯೆ: 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960 -100) 4284 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4284 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4.5 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 

- ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು, ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ 
ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 2011)ರ ಸರಾಸರಿ ಆಧಾರದ ಮೇಲೆ 2012 ಎಪ್ರಿಲ್ 1ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 


1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ , ನಾಲ್ಕು ರಜಾ ದಿನಗಳಿಗಾಗಿ 

ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು . 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 
ಅ] ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ . ಪಿ . ಐ ಅಂಶಗಳು • ತುಟ್ಟಿಭತ್ಯೆಯ ದರ x30 ದಿನಗಳು = ತುಟ್ಟಿಭತ್ಯೆ . 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೪೭ 


೧೧೪೭ 


ಆ ] ದಿನಗೂಲಿ ವೇತನ ಪಡೆಯುವವರು : 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ.ಐ ಅಂಶಗಳು • ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ . 

26 


2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು ಹಾಗೂ ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು . 
4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 

ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 
5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 

ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 
6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 

ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 
7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 

ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
11. ಈ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 

ನಮೂದಿಸಿ ಪಾವತಿ ಮಾಡತಕ್ಕದ್ದು . 


ವಲಯ - 1 : 


ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗೊತ್ತುಪಡಿಸಿದ ಆಕ್ರೋಮರೇಷನ್ ಪ್ರದೇಶಗಳು ಹಾಗೂ 
ರಾಜ್ಯದ ಎಲ್ಲಾ ಮಹಾನಗರಪಾಲಿಕೆಗಳು . 


ವಲಯ -2 : 


ವಲಯ - 1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 


ಎನ್ . ಆರ್ , ಪ್ರಭು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ಪಿ . ಆರ್ . 497 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಾಣ 30 ಎಲ್‌ಎಂಡಬ್ಲ್ಯೂ 2012 , ಬೆಂಗಳೂರು, ದಿನಾಂಕ: 08 - 06 - 2012 . 
ಕರ್ನಾಟಕ ರಾಜ್ಯಾದ್ಯಂತ "ಬೇಸಾಯ ” ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ (ಕೇಂದ್ರಾಧಿನಿಯಮ ಸಂಖ್ಯೆ: 


೧೧೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೪ 


XI) ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು 
ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ 
ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ / ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ / ಆಕ್ಷೇಪಣೆಗಳೇನಾದರು 
ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು-01, ಇವರಿಗೆ ಇಲ್ಲವೇ ಕಾರ್ಮಿಕ ಆಯುಕ್ತರು, ಕಾರ್ಮಿಕ 
ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು- 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ "ಬೇಸಾಯ " ಉದ್ದಿಮೆಯಲ್ಲಿನ ಯಾವುದೇ 
ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ದಿನಾಂಕ: 1 - 4 - 2012 ರಿಂದ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 

ಅನುಸೂಚಿ 

ಕನಿಷ್ಟ ವೇತನ [ಕೆ ಗಳಲ್ಲಿ ) 

ಪ್ರತಿ ದಿನಕ್ಕೆ 
ಕೆಲಸದ ವರ್ಗಗಳು 

ಪ್ರತಿ ತಿಂಗಳಿಗೆ 
ಖಷ್ಠಿ 

ಬಾಗಾಯ್ತು 
ತರಿ ಜಮೀನು 
ಜಮೀನು 

[ತೋಟ] 


8(d 


- 3 


| 


5 


ಅ - ವರ್ಗ 


1 | ಸಸಿ ಕೀಳುವುದು [ಅಫ್ ರೂಟಿಂಗ್ ] 


195 - 00 


| 


- 195 - 00 | 


195 - 00 | 


5070 - 00 


2 | ಅಗೆಯುವುದು 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


| ಟ್ರ್ಯಾಕ್ಟರ್‌ನಲ್ಲಿ ಉಳುವುದು 
| ಉಳುವುದು 


195 - 00 


195 - 00 


195 - 00 


5070 - 00 


5 | ಮಣ್ಣಿನ ಹೆಂಟೆ ಹೊಡೆಯುವುದು 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


195 - 00 


195 - 00 | 


195 - 00 


5070 - 00 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


195 - 00 | 


195 - 00 


195 - 00 


5070 - 00 


12 | 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


6 ಬದು ಕಟ್ಟುವುದು [ ಟ್ರಿಮ್ಮಿಂಗ್ ಆಫ್ ಬಂಡ್ಸ್] 
7 ] ಬದು ನೇರ ಮಾಡುವುದು ಹಾಗೂ ಸಮ ಮಾಡುವುದು 

ದಿಂಡು ಕಟ್ಟುವಂತೆ ನೇಗಿಲು ಸಾಲು ಹೊಡೆಯುವುದು 
| ಭತ್ತದ ಗದ್ದೆಯಲ್ಲಿ ಭೂಮಿಯನ್ನು ಸಮ ಮಾಡುವುದು 

ವಟ್ಟಲು ಪಾತಿ ಮಾಡುವುದು 
11 ಕುಂಟೆ ಅಲುಬೆ ಮಾಡುವುದು 

ಪದರುಗಳಲ್ಲಿ ಕೆಲಸ ಮತ್ತು ಚೆಲ್ಲಿದ ಬೀಜಗಳ ಮೇಲೆ ಮಣ್ಣು 

ಮುಚ್ಚುವುದಕ್ಕೆ ಉಪಯೋಗಿಸುವ ಕುಂಟೆ ಮತ್ತು ಕಾರ್ಯಕ್ಕೆ 
13 | ಗೊಬ್ಬರ ಸಾಗಿಸುವುದು 
14 | ಗೊಬ್ಬರ ಹಾಕುವುದು 
15 | ರಾಸಾಯನಿಕ ಗೊಬ್ಬರ ಹಾಕುವುದು 
16 ಸಸಿಯನ್ನು ಕತ್ತರಿಸಿ ಸವರುವುದು , ರಾಸಾಯನಿಕ ಗೊಬ್ಬರ ಮಿಶ್ರಣ 
17 ] ಬಿತ್ತುವುದು 
18 | ನೇರವಾಗಿ ಬಿತ್ತುವುದು 
19 | ನಾಟಿ ಮಾಡುವುದು 
20 | ಖುಷ್ಠಿ ಜಮೀನಿನಲ್ಲಿ ನಾಟಿ ಹಾಕುವುದು ಮತ್ತು ಪೈರಿಡುವುದು 

ನೀರಾವರಿ 
22 | ಏತದಿಂದ ನೀರೆತ್ತುವುದು ಹಾಗೂ ನೀರೆತ್ತುವುದು 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


, 


21 | 


195 - 00 


195 - 00 


195 - 00 


5070 - 00 


195 - 00 | 


195 - 00 


195 - 00 | 


5070 - 00 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೪೯ 


- 


3 


23 | ಬತ 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 | 


5070 - 00 


195 - 00 


195 - 00 | 


195 - 00 


5070 - 00 


195 - 00 | 


195 - 00 


195 - 00 


5070 - 00 


195 - 00 | 


195 - 00 


195 - 00 | 


5070 - 00 


195 - 00 


| 


195 - 00 


195 - 00 | 


5070 - 00 


ಭತ್ತದ ಗದ್ದೆಯಲ್ಲಿ ಕೆಲವು ಸಸಿಗಳನ್ನು ಕಿತ್ತು ಹಾಕಿ ವಿರಳ 

ಮಾಡುವುದು . 
24 | ಕಬ್ಬು ಸ್ವಚ್ಚ ಮಾಡುವುದಕ್ಕೆ [ಕ್ಲೀನಿಂಗ್ ಆಫ್ ಷುಗರ್‌ಕೇನ್] 
25 | ಮಧ್ಯಾವಧಿ ಬೇಸಾಯ 
26 ತೂರುವುದು 

ತೋಟದ ಬೆಳೆಗಳಲ್ಲಿ ಕಬ್ಬಿನ ಮುಸುಕಿನ ಜೋಳ, ಆಲೂಗೆಡ್ಡೆಗಳ 

ಬೆಳೆಗಳಲ್ಲಿ ಮಣ್ಣನ್ನು ಎರಕುವುದು 
28 | ಪ್ಲಾಂಟ್ ಪ್ರೊಟೆಕ್ಷನ್ ಆಪರೇಷನ್ 
29 | ಕಬ್ಬನ್ನು ಬೀಳದ ಹಾಗೆ ಕಟ್ಟುವುದು 
30 ಕೊಯಿಲು 

ಅ. ಕೊಯ್ಯುವುದು 
ಆ. ಬಡಿಯುವುದು 
ಇ. ತೂರುವುದು 

ಉತ್ಪಾದನೆ, ಸಾಗಾಣಿಕೆ 
32 | ಸ್ವಚ್ಛಗೊಳಿಸುವುದು 
33 | ಹೆಕ್ಕುವುದು [ ಹತ್ತಿ ಬೆಳಗಳಲ್ಲಿ] 
34 | ಬೀಡಿ ಎಲೆ ಕೀಳುವುದು [ ಟಿಂಟುಲಿವ್] 1 ಬಂಡಲಿಗೆ 
35 ಇತರೆ ಕೆಲಸಗಳು 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


195 - 00 | 


195 - 00 | 


195 - 00 


5070 - 00 


195 - 00 | 


195 - 00 


195 - 00 


5070 - 00 


83 - 10 


83 - 10 


83 - 10 


195 - 00 


195 - 00 


195 - 00 


5070 - 00 


ಆ - ವರ್ಗ 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


ಹಕ್ಕಿ ಪಕ್ಷಿಗಳನ್ನು ಕಾಯುವುದು 
2 | ಹಕ್ಕಿ ಪಕ್ಷಿಗಳು ಪೈರು ತಿನ್ನದಂತೆ ಓಡಿಸುವುದು 
3 ದನಗಳನ್ನು ಮೇಯಿಸುವುದು ಮತ್ತು ದನಗಳ ಮೈ ತೊಳೆಯುವುದು 

ದನಕುರಿ ಮತ್ತು ಮೇಕೆ ಮೇಯಿಸುವುದು 
5 | ಕೋಳಿ ಮತ್ತು ಹಂದಿ ಸಾಕಣೆ 

ಇ - ವರ್ಗ 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


1 | ಬೆಲ್ಲ ಮಾಡುವುದು 


195 - 00 


| 


195 - 00 


195 - 00 


5070 - 00 


195 - 00 


195 - 00 


| | 


195 - 00 


5070 - 00 


195 - 00 


195 - 00 


195 - 00 


5070 - 00 


2 | ಟೊಬ್ಯಾಕೋ ಕ್ಯೂರಿಂಗ್ 
3 ಇಮ್ಯಾನುಲೇಷನ್ ಹೈಬ್ರಿಡ್ ಸೀಡ್ಸ್ ಪ್ರೊಡಕ್ಷನ್ 
4 | ದ್ರಾಕ್ಷಿ ತೋಟದಲ್ಲಿ ಸವರುವ ಕೆಲಸ 

ಅಡಿಕೆ ಮತ್ತು ತೆಂಗಿನ ತೋಟದಲ್ಲಿ ಒಪ್ಪ ಮತ್ತು ಸರಿಪಡಿಸುವ 
ಕೆಲಸ 


195 - 00 | 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


195 - 00 


195 - 00 | 


195 - 00 


| 


5070 - 00 


195 - 00 


195 - 00 


195 - 00 


5070 - 00 


6 | ತೆಂಗು ಮತ್ತು ಅಡಿಕೆ ಕೀಳುವುದು 
7 | ತೆಂಗು ಮತ್ತು ಅಡಿಕೆ ಕೊಯಿಲು 
8 | ತೆಂಗು ಮತ್ತು ಅಡಿಕೆ ಸುಲಿಯುವುದು 
9 | ಅಡಿಕೆ ಬೇಯಿಸುವುದು 
10 | ಅಡಿಕೆ ಮತ್ತು ತೆಂಗಿನ ತೋಡದಲ್ಲಿ ಇತರೆ ಕೆಲಸ 
11 | ವೀಳ್ಯದೆಲೆ ಮತ್ತು ಮೆಣಸು ಕೊಯ್ಯುವುದು [ಕೀಳುವುದು] 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


195 - 00 


195 - 00 


195 - 00 


5070 - 00 


೧೧೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೪ 


3 


| 


6 


. 


12 | ಪ್ಲಾಂಟ್ ನರ್ಸರಿ ಹಣ್ಣು ಮತ್ತು ಹೂ ಬೇಸಾಯಕ್ಕೆ ಸಂಬಂಧಿಸಿದ 

ಇತರೆ ಕಾರ್ಯಗಳು 


195 - 00 


195 - 00 


195 - 00 


5070 - 00 


13 | ಇತರೆ ಕೆಲಸಗಳು [ತೋಟಗಾರಿಕೆ] 


195 - 00 


195 - 00 | 


195 - 00 


5070 - 00 


ತುಟ್ಟಿಭತ್ಯೆ : 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960 -100) 4284 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4284 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ 
ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 2011)ರ ಸರಾಸರಿ ಆಧಾರದ ಮೇಲೆ 2012 ಎಪ್ರಿಲ್ 1ನೇ 
ತಾರೀಖಿನಿಂದ ಜಾರಿಗೆ ಬರುತ್ತದೆ. 


1. 


ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ ದಿನಗಳಿಗಾಗಿ 
ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು . 


ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 


ಅ ] ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ.ಪಿ.ಐ ಅಂಶಗಳು • ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ. 


ಆ ] ದಿನಗೂಲಿ ವೇತನ ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ. ಐ ಅಂಶಗಳು • ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ . 


26 


2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು ಹಾಗೂ ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು. 
4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 

ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 
5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 
ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


6, ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 

ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 


7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 

ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 
ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೫೧ 


9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು 
10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
11. ಈ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 

ನಮೂದಿಸಿ ಪಾವತಿ ಮಾಡತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎನ್. ಆರ್ . ಪ್ರಭು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ಪಿ . ಆರ್ . 498 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಾಣ 31 ಎಲ್ ಎಂಡಬ್ಲ್ಯೂ 2012, ಬೆಂಗಳೂರು, ದಿನಾಂಕ: 08 - 06 -2012. 
ಕರ್ನಾಟಕ ರಾಜ್ಯಾದ್ಯಂತ " ಹಿತ್ತಾಳೆ, ತಾಮ್ರ , ಅಲ್ಯೂಮಿನಿಯಮ್ ಮತ್ತು ಸ್ಟೀಲ್ " ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ 
ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ 
ಕಾಯ್ದೆ 1948ರ (ಕೇಂದ್ರಾಧಿನಿಯಮ ಸಂಖ್ಯೆ: XI) ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ 
ಭಾದಿತರಾಗುವ ವ್ಯಕ್ತಿಗಳಿಂದ ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು . ತದನಂತರ ಬಂದ ಸಲಹೆ/ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ/ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು- 01, ಇವರಿಗೆ ಇಲ್ಲವೇ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು- 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ . 

ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ , ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ "ಹಿತ್ತಾಳೆ, ತಾಮ್ರ , ಅಲ್ಯೂಮಿನಿಯಮ್ ಮತ್ತು 
ಸ್ಟೀಲ್" ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ದಿನಾಂಕ: 1 - 4 - 2012 ರಿಂದ ಪರಿಷ್ಕರಿಸಲು 
ಪ್ರಸ್ತಾಪಿಸಿದೆ. 


ಅನುಸೂಚಿ 

ಕನಿಷ್ಟ ವೇತನ [೯ ಗಳಲ್ಲಿ] 
ವಲಯ - 1 

ವಲಯ - 2 
ಪ್ರತಿ ದಿನಕ್ಕೆ ಪ್ರತಿ ತಿಂಗಳಿಗೆ | ಪ್ರತಿ ದಿನಕ್ಕೆ | ಪ್ರತಿ ತಿಂಗಳಿಗೆ 


) 


ಕೆಲಸದ ವರ್ಗಗಳು 


ಅತಿ ಕುಶಲ ಕಾರ್ಮಿಕರು 


240 - 00 


6240 - 00 


220 - 76 


5740 - 00 


225 - 00 


5850 - 00 


205 - 76 


5350 - 00 


ಮ್ಯಾನೇಜರ್ 
ಫೋರ್‌ಮನ್ 

ಟೆಕ್ನಿಕಲ್ ಸೂಪರ್‌ವೈಸರ್‌ 
ಕುಶಲ ಕಾರ್ಮಿಕರು 


215 - 00 


5590 - 00 


195 - 00 


5070 - 00 


205 - 00 | 


5330 - 00 


| | 


190 - 00 | 


4940 - 00 


ಮೇಸ್ತ್ರಿ 
ಮೆಷಿನಿಸ್ಟ್ 
ಟರ್ನರ್/ ಟರ್ನರ್ ಡೈ ಪಾಲಿಷರ್ 


195 - 00 


5070 - 00 


185 - 00 


4810 - 00 


3 


| 


೧೧೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೪ಎ 


[ 


4 


| 


5 


| 


6 


4 


| 


| ಆಪರೇಟರ್ 


190 - 86 


4962 - 36 


180 - 00 


4680 - 00 


ವೆಲ್ಡರ್‌ 
ಫಿಟ್ಟರ್‌ 
ಮೆಲ್ಬರ್ 
ಮೌಲ್ಡರ್ 

ಸ್ಪಿನ್ನರ್‌ ಕಂ ಪ್ಯಾಟ್ರನ್ ಮೇಕರ್ 
10 ಸ್ಪಿ ಎಲೆಕ್ಟೋಪ್ಲೇಟರ್ 

ಸ್ಪಿನ್ನರ್ 
12 |1 ಪಾತ್ರೆ ಮಾಡುವವರು 


13 | Oಲಿ 


ರೋಲಿಂಗ್ ಮೆಷಿನ್ ಆಪರೇಟರ್‌ ಹಾಟ್ ಪ್ರಿಂಟ್ 
14 | ಕೆಮಿಕಲ್ ಕೋಟರ್‌ 


15 | ಸ್ಪೇ ಪೈಂಟರ್ 
16 | ಪ್ರೇಸ್‌ಮನ್ : ಪ್ರೆಸ್ ಆಪರೇಟರ್ 


17 | 


ಚಾಕ್ ಪಾಲಿಶರ್‌ : ಬಫ್ ಪಾಲಿಶರ್ 


18 | 


ಬಿಲೆಟ್ ಹೀಟಿಂಗ್ ಫರ್ನೇಸ್‌ಮನ್ 


190 - 86 


4962 - 36 


180 - 00 


4680 - 00 


19 | ಅನ್‌ಲಿಂಗ್ ಫರ್ನೇಸ್‌ಮೆನ್ ರೋಲಿಂಗ್ ಹ್ಯಾಂಡಿ 

ಕ್ರಾಫ್‌ಮನ್ 
20 | ಹಾಟ್ ರೋಲಿಂಗ್ ಮೆಷಿನ್ ಆಪರೇಟರ್ ಬ್ಯಾಕ್ 
21 | ಕೋಲ್ಸ್ರೋಲಿಂಗ್ ಮೆಷಿನ್ ಆಪರೇಟರ್ ಪ್ರಿಂಟ್ 


22 | ಪಾಲಿಶರ್ 


23 | ಡ್ರೈಂಡರ್ 
24 | ಕೊಳಗಕ್ಕೆ ಹಿಡಿ ಹಾಕುವವ 

ಅರೆ ಕುಶಲ ಕಾರ್ಮಿಕರು 


ಪಾತ್ರೆಗಳಿಗೆ ಹಿಡಿ ಹಾಕುವವ 


ಟಿಂಕರ್ 


185 - 25 


4816 - 50 


175 - 00 


4550 - 00 


ಸಹಾಯಕ ಪ್ರೆಸ್‌ಮನ್ 
ಕೋಲ್ಸ್ರೋಲಿಂಗ್ ಮೆಷಿನ್ ಆಪರೇಟರ್ ಬ್ಯಾಕ್ 
ಕೋಲ್ಸ್ ರೋಲ್‌ ಪ್ರೆಶರ್‌ಮನ್ 
ರೋಲಿಂಗ್ ಕಟ್ಟಿಂಗ್ 
ಸರ್ಕಲ್‌ ಕಟ್ಟರ್‌ 
ಬೇರಿಂಗ್ ಮೆಷಿನ್ ಆಪರೇಟರ್ 

ಹ್ಯಾಂಡ್ ಕಟ್ಟರ್ 
10 | ಬೆಡ್ಡಿಂಗ್ ಮೆಷಿನ್ ಆಪರೇಟರ್ 
11 ಅಸೀಯಿಲಿಂಗ್ ಫರ್ಸೆನ್ಸ್‌ಮನ್ ಪಾತ್ರೆಗಳು 
12 | ಅಸೆಂಬ್ಲಿಂಗ್, ರಿವಿಟಿಂಗ್, ಫಿಟ್ಟಿಂಗ್ ಮತ್ತು ಸಿಮಿಲರ್ 

ಹ್ಯಾಂಡ್ ವರ್ಕ್ 
13 | ಡ್ರಿಲ್ಲರ್ 


ಭಾಗ - ೪ಎ 


೧೧೫೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 

[ 4 


14 | 


ಕಲಾಯಿವಾಲ 


180 - 00 


4680 - 00 


170 - 00 


4420 - 00 


15 | ಫೈರ್‌ಮನ್ 
16 | ಇತರೆ ಅರೆ ಕುಶಲ ಕೆಲಸಕ್ಕೆ 

ಕುಶಲರಲ್ಲದ ಕಾರ್ಮಿಕರು 
1 | ಹೆಲ್ಪರ್ 
2 | ವಾಚ್‌ಮನ್ 

| ಮದ್ದೂರ್ 
4 | ಪ್ಯಾಕರ್ 

ವಾಷರ್‌ಮನ್ 
ಸ್ನಾಪರ್ 
ಸ್ಪೀಕರ್‌ 
ಪಿಕಿಲಿಂಗ್ /ಕ್ಲೀನಿಂಗ್ / ದುಲಾಯ ಮಜೂರ್ 

ಕ್ಲೀನರ್ 
10 | ಜವಾನ | 

ಮೇಲೆ ಕಾಣಿಸದೇ ಇರುವ ಇತರೆ ಕುಶಲರಲ್ಲದ 
ಕಾರ್ಮಿಕರು 


180 - 00 


4680 - 00 


170 - 00 


4420 - 00 


243 - 84 


6339 - 00 


224 - 61 


5879 - 99 


235 - 00 


6110 - 00 


215 - 76 


5610 - 00 


225 - 00 


5850 - 00 


205 - 76 


5350 - 00 


ಕಛೇರಿ ಸಿಬ್ಬಂದಿ 

ಮ್ಯಾನೇಜರ್/ ಪರ್ಸನಲ್ ಆಫೀಸರ್ 
| ಅಸಿಸ್ಟೆಂಟ್ ಮ್ಯಾನೇಜರ್ / ಅಸಿಸ್ಟೆಂಟ್ ಪರ್ಸನಲ್ 

ಮ್ಯಾನೇಜರ್ 
| ಅಕೌಟೆಂಟ್ 
ಕ್ಯಾಷಿಯರ್ 
ಶೀಘ್ರಲಿಪಿಗಾರ /ಕಂಪ್ಯೂಟರ್ ಆಪರೇಟರ್ 
|ಸ್ಟೋರ್ಕೀಪರ್ 

| ಬೆರಳಚ್ಚುಗಾರ/ ಡಾಟಾಎಂಟ್ರಿ ಆಪರೇಟರ್ 
8 | ಗುಮಾಸ್ತ/ ಕ್ಲರ್ಕ್ 


220 -00 


5720 - 00 


200 - 76 | 


5220 - 00 


215 - 00 


5590 - 00 


195 - 76 


5090 - 00 


9 | ಆಫೀಸ್‌ಬಾಯ್ /ಸ್ಪೂನ್/ ವಾಚ್‌ಮನ್ / ಅಟೆಂಡರ್ 


175 - 00 


4550 - 00 


_ 165 - 00 | 


4290 - 00 


ತುಟ್ಟಿಭತ್ಯೆ: 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960 - 100) 4284 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4284 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ 
ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 2011)ರ ಸರಾಸರಿ ಆಧಾರದ 
ಮೇಲೆ 2012 ಎಪ್ರಿಲ್ 1ನೇ ತಾರೀಖಿನಿಂದ ಜಾರಿಗೆ ಬರುತ್ತದೆ. 


1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ ದಿನಗಳಿಗಾಗಿ 

ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು . 


೧೧೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨, ೨೦೧೨ 


ಭಾಗ - ೪ಎ 


ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 
ಅ ] ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ . ಐ ಅಂಶಗಳು • ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ . 


ಆ ] ದಿನಗೂಲಿ ವೇತನ ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ.ಐ ಅಂಶಗಳು x ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ . 


26 


2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 
ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 
ಮುಂದುವರೆಸತಕ್ಕದ್ದು ಹಾಗೂ ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು 
ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 

ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 
5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 

ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 
6, ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 

ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 
7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 

ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
೨. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10 . ಟೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
11. ಈ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 

ನಮೂದಿಸಿ ಪಾವತಿ ಮಾಡತಕ್ಕದ್ದು. 
12 . ಅತಿ ಕುಶಲ : ಅತಿ ಕುಶಲ ಕೆಲಸಗಾರರು ಎಂದರೆ ಯಾರು ಹೆಚ್ಚಿನ ನೈಪುಣ್ಯತೆಯ ಕೆಲಸವನ್ನು ಅತಿ ಹೆಚ್ಚು ನಿಖರವಾಗಿ 

ಮಾಡಬಲ್ಲವರಾಗಿದ್ದು, ನಕ್ಷೆಯನ್ನು ಓದಬಲ್ಲ ಮತ್ತು ಅದರ ಆಧಾರದ ಮೇಲೆ ಕೆಲಸ ಮಾಡಬಲ್ಲವರಾಗಿದ್ದು, ಅವರ ವಿಭಾಗದ ಕುಶಲ ಮತ್ತು 
ಇತರೇ ಕೆಲಸಗಾರರ ಕೆಲಸವನ್ನು ನಿರ್ದೇಶಿಸಬಲ್ಲ ಸಾಮರ್ಥ್ಯವುಳ್ಳವರಾಗಿದ್ದು, ಆ ವಿಭಾಗದ ಕೆಲಸವನ್ನು ಸ್ವತಂತ್ರವಾಗಿ ನಿರ್ವಹಿಸಿಕೊಂಡು 

ಹೋಗಬಲ್ಲವರಾಗಿರಬೇಕು. 
13 . ಕುಶಲ : ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ , ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು ಸರಿಯಾಗಿ ಮಾಡಬಲ್ಲ ಸಾಮರ್ಥ್ಯವುಳ್ಳ 

ಕಾರ್ಮಿಕ, ಅವಶ್ಯವಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ, ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 
14 . ಅರೆ ಕುಶಲ : ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ ಹಾಗೂ ಯಂತ್ರ 

ಉಪಕರಣಗಳ ಸಹಾಯದಿಂದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 


15. ಕುಶಲರಲ್ಲದವರು : ಸ್ವತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದೆ ಆದರೆ ಉದ್ಯೋಗದ ವಾತಾವರಣದ 

ಪರಿಚಯವಿರುವ ಕೆಲಸ ಮಾಡುವುದು, ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ ವಸ್ತುಗಳು ಮತ್ತು ಸಾಮಾನ್ಯ ಜ್ಞಾನವಿರುವ ಕೆಲಸವನ್ನು 
ಮಾಡುವವರು . 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೫೫ 


ಯಾವುದೇ ಯಂತ್ರಗಳನ್ನು ನಡೆಸಲು ನೇಮಿಸಿರುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಾರದು. ಕಾವಲುಗಾರ, ಸಿಪಾಯಿ , 
ಚೌಕೀದಾರ , ಕಸ ಗುಡಿಸುವವರು, ಜಾಡಮಾಲಿ ಹಾಗೂ ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಹುದು. 
ವಲಯ -1 : ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗೊತ್ತುಪಡಿಸಿದ ಆಸ್ತೋಮರೇಷನ್ ಪ್ರದೇಶಗಳು ಹಾಗೂ 

ರಾಜ್ಯದ ಎಲ್ಲಾ ಮಹಾನಗರಪಾಲಿಕೆಗಳು. 


ವಲಯ - 2 : 


ವಲಯ -1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎನ್.ಆರ್ . ಪ್ರಭು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ಪಿ . ಆರ್ . 499 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಾಣ 32 ಎಲ್‌ಎಂಡಬ್ಲ್ಯೂ 2012, ಬೆಂಗಳೂರು, ದಿನಾಂಕ : 08 - 06 - 2012 . 
ಕರ್ನಾಟಕ ರಾಜ್ಯಾದ್ಯಂತ " ಅಕ್ಕಿ ಹಿಟ್ಟು ಅಥವಾ ಬೇಳೆ ಗಿರಣಿ" ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ 
( ಕೇಂದ್ರಾಧಿನಿಯಮ ಸಂಖ್ಯೆ : XI) ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ 
ವ್ಯಕ್ತಿಗಳಿಂದ ಸಲಹೆ / ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ / ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ/ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು-01, ಇವರಿಗೆ ಇಲ್ಲವೇ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ , ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು- 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್ 3(1)(ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ " ಅಕ್ಕಿ ಹಿಟ್ಟು ಅಥವಾ ಬೇಳೆ ಗಿರಣಿ " 
ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ದಿನಾಂಕ : 1-4 - 2012 ರಿಂದ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 


ಅನುಸೂಚಿ 


೫) 


ಕೆಲಸದ ವರ್ಗಗಳು 


ಕನಿಷ್ಠ ವೇತನ [ ಕ ಗಳಲ್ಲಿ] 
ಪ್ರತಿ ದಿನಕ್ಕೆ ಪ್ರತಿ ತಿಂಗಳಿಗೆ 


ಕುಶಲ ಎ 


211 - 53 


5500 - 00 


_ 1 | ತಾಂತ್ರಿಕ ಮೇಲ್ವಿಚಾರಕ 

ಕುಶಲ ಬಿ 


1 | ಬಾಯ್ದರ್ ಅಟೆಂಡರ್ 


2 . 


ಇಂಜಿನ್‌ ಚಾಲಕ 


3 


| 


ಮೆಷಿನಿಸ್ಟ್ 


198 - 07 


5150 - 00 


ಬಡಗಿ 


5 


| 


ಆಪರೇಟರ್ 


6 | ಸ್ಥಾವರ ನಿಯಂತ್ರಕ [ ಪ್ಲಾಂಟ್ ಮ್ಯಾನ್] 


೧೧೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೪ಎ 


ಅರೆ ಕುಶಲ 


ಎಣ್ಣೆಯವ 
ಬೆಂಕಿ ನೋಡಿಕೊಳ್ಳುವವ 
ಜೋಡಿಸುವವ 


190 - 00 


4940 - 00 


ಯಂತ್ರಶಿಲ್ಪಿ [ ಮೆಕ್ಯಾನಿಕ್] 

ಆಯಿಲ್ ಮ್ಯಾನ್ 
6 | ಅಳತೆ ಮಾಡುವವ 


7 | ತೂಕ ಮಾಡುವವ 


ಕುಶಲರಲ್ಲದವರು " ಎ " 


| 


| ಸಾ 


| ಸಾಮಾನು ಹೊರುವವ 


. 


ಹಮಾಲಿ 


180 - 00 


4680 - 00 


ಸರಕು ತುಂಬುವವರು ಮತ್ತು ಜೋಡಿಸುವವನು 


ಕುಶಲರಲ್ಲದವರು " ಬಿ " 
ಕಾವಲುಗಾರ 


ಜವಾನ 


ಕಸಗುಡಿಸುವವ 


ಸುದ್ದಿವಾಹಕ 
ಶುಚಿಗೊಳಿಸುವವ 


170 - 00 


4420 - 00 


ಹರಡುವವ 


ಮಜೂರ್ 
ಮೇಲೆ ನಮೂದಿಸದ ಯಾವುದೇ 
ಕುಶಲಿಯಲ್ಲದವರು 


ವಾಹನ ಚಾಲಕರು 


ಲಾರಿ ಚಾಲಕ 


205 - 00 


5330 - 00 


2 


| 


195 - 00 


5070 - 00 


ಜೀಪ್ ಮತ್ತು ಕಾರು ಚಾಲಕ 

ಕಛೇರಿ ಸಿಬ್ಬಂದಿ 
| ಮ್ಯಾನೇಜರ್ (ಪರ್ಸನಲ್ ಆಫೀಸರ್ 
ಅಸಿಸ್ಟೆಂಟ್ ಮ್ಯಾನೇಜರ್/ ಅಸಿಸ್ಟೆಂಟ್ ಪರ್ಸನಲ್ ಮ್ಯಾನೇಜರ್ 
ಅಕೌಟೆಂಟ್ 


243 - 84 


6339 - 00 


235 - 00 


6110 - 00 


225 - 00 


5850 - 00 


220 - 00 


5720 - 00 


| ಕ್ಯಾಷಿಯರ್ 
ಶೀಘ್ರಲಿಪಿಗಾರ /ಕಂಪ್ಯೂಟರ್ ಆಪರೇಟರ್ 
ಸ್ಟೋರ್ ಕೀಪರ್ 
ಬೆರಳಚ್ಚುಗಾರ / ಡಾಟಾ ಎಂಟ್ರಿ ಆಪರೇಟರ್ 

ಗುಮಾಸ್ತ್ರ/ ಕ್ಲರ್ಕ್ 
9 | ಆಫೀಸ್‌ಬಾಯ್/ಮ್ಯೂನ್/ ವಾಚ್‌ಮನ್/ಅಟೆಂಡರ್ 


215 - 00 


5590 - 00 


175 - 00 


4550 - 00 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೫೭ 


ತುಟ್ಟಿಭತ್ಯೆ: 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960 -100 ) 4284 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4284 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ 
ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 2011) ರ ಸರಾಸರಿ ಆಧಾರದ 
ಮೇಲೆ 2012 ಎಪ್ರಿಲ್ 1ನೇ ತಾರೀಖಿನಿಂದ ಜಾರಿಗೆ ಬರುತ್ತದೆ. 
1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ ದಿನಗಳಿಗಾಗಿ 

ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು . 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 


ಅ ] ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ. ಐ ಅಂಶಗಳು x ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ . 


ಆ] ದಿನಗೂಲಿ ವೇತನ ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ.ಪಿ.ಐ ಅಂಶಗಳು • ತುಟ್ಟಿಭತ್ಯೆಯ ದರ • 30 ದಿನಗಳು = ತುಟ್ಟಿಭತ್ಯೆ . 


26 


2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು ಹಾಗೂ ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು. 


4 . ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 

ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 


5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 

ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 
6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 

ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 


7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 

ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 


೧೧೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨, ೨೦೧೨ 


ಭಾಗ - ೪ಎ 


11 . ಈ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 

ನಮೂದಿಸಿ ಪಾವತಿ ಮಾಡತಕ್ಕದ್ದು . 


12 . ಅತಿ ಕುಶಲ : ಅತಿ ಕುಶಲ ಕೆಲಸಗಾರರು ಎಂದರೆ ಯಾರು ಹೆಚ್ಚಿನ ನೈಪುಣ್ಯತೆಯ ಕೆಲಸವನ್ನು ಅತಿ ಹೆಚ್ಚು ನಿಖರವಾಗಿ 

ಮಾಡಬಲ್ಲವರಾಗಿದ್ದು, ನಕ್ಷೆಯನ್ನು ಓದಬಲ್ಲ ಮತ್ತು ಅದರ ಆಧಾರದ ಮೇಲೆ ಕೆಲಸ ಮಾಡಬಲ್ಲವರಾಗಿದ್ದು, ಅವರ ವಿಭಾಗದ ಕುಶಲ ಮತ್ತು 
ಇತರೇ ಕೆಲಸಗಾರರ ಕೆಲಸವನ್ನು ನಿರ್ದೇಶಿಸಬಲ್ಲ ಸಾಮರ್ಥ್ಯವುಳ್ಳವರಾಗಿದ್ದು , ಆ ವಿಭಾಗದ ಕೆಲಸವನ್ನು ಸ್ವತಂತ್ರವಾಗಿ ನಿರ್ವಹಿಸಿಕೊಂಡು 
ಹೋಗಬಲ್ಲವರಾಗಿರಬೇಕು. 


13. ಕುಶಲ : ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ, ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು ಸರಿಯಾಗಿ ಮಾಡಬಲ್ಲ ಸಾಮರ್ಥ್ಯವುಳ್ಳ 

ಕಾರ್ಮಿಕ, ಅವಶ್ಯವಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ, ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 


14 . ಅರೆ ಕುಶಲ : ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ ಹಾಗೂ ಯಂತ್ರ 

ಉಪಕರಣಗಳ ಸಹಾಯದಿಂದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 


15 . ಕುಶಲರಲ್ಲದವರು : ಸ್ವತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದೆ ಆದರೆ ಉದ್ಯೋಗದ ವಾತಾವರಣದ 

ಪರಿಚಯವಿರುವ ಕೆಲಸ ಮಾಡುವುದು, ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ ವಸ್ತುಗಳು ಮತ್ತು ಸಾಮಾನ್ಯ ಜ್ಞಾನವಿರುವ ಕೆಲಸವನ್ನು 
ಮಾಡುವವರು. 


ಯಾವುದೇ ಯಂತ್ರಗಳನ್ನು ನಡೆಸಲು ನೇಮಿಸಿರುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಾರದು. ಕಾವಲುಗಾರ , ಸಿಪಾಯಿ , 
ಚೌಕೀದಾರ , ಕಸ ಗುಡಿಸುವವರು , ಜಾಡಮಾಲಿ ಹಾಗೂ ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಹುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎನ್ . ಆರ್ . ಪ್ರಭು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ಪಿ. ಆರ್ . 500 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಾಇ 33 ಎಲ್‌ಎಂಡಬ್ಲ್ಯೂ 2012, ಬೆಂಗಳೂರು, ದಿನಾಂಕ: 08 - 06 - 2012 . 


ಕರ್ನಾಟಕ ರಾಜ್ಯಾದ್ಯಂತ " ಹೆಂಚು" ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ (ಕೇಂದ್ರಾಧಿನಿಯಮ 
ಸಂಖ್ಯೆ : XI) ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ 
ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ 
ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ ಆಕ್ಷೇಪಣೆಗಳೇನಾದರು 
ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು- 01 , ಇವರಿಗೆ ಇಲ್ಲವೇ ಕಾರ್ಮಿಕ ಆಯುಕ್ತರು , ಕಾರ್ಮಿಕ 
ಭವನ, ಬನ್ನೇರುಘಟ್ಟ ರಸ್ತೆ , ಬೆಂಗಳೂರು- 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 


ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ "ಹೆಂಚು" ಉದ್ದಿಮೆಯಲ್ಲಿನ ಯಾವುದೇ 
ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ದಿನಾಂಕ: 1 -4 - 2012 ರಿಂದ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೫೯ 


ಅನುಸೂಚಿ 


*)2 


ಕೆಲಸದ ವರ್ಗಗಳು 


ಕನಿಷ್ಠ ವೇತನ [ಕಗಳಲ್ಲಿ] 
ಪ್ರತಿ ದಿನಕ್ಕೆ | ಪ್ರತಿ ತಿಂಗಳಿಗೆ 


- 2 


|| 


21 - 53 


5 ,500 - 00 


195 - 00 


5 ,070 - 00 


ಅ, ಕುಶಲಕಾರ್ಮಿಕರು 
ಬರ್ನರ್ / ಫೈರ್‌ಮೆನ್ 
ಫಿಟ್ಟರ್‌ 
ಬ್ಲಾಕ್ ಸ್ಮಿತ್ 
ಟರ್ನರ್ 
ಟೈಲ್ ಮೌಲ್ಡರ್ 
ಮೆಷಿನಿಸ್ಟ್ 
ಕಾರ್ಪೆಂಟರ್ 
ಮೇಸನ್ 
ವೀಲ್ ಟರ್ನರ್ 
ಆ . ಅರೆ ಕುಶಲ ಕಾರ್ಮಿಕರು 

ಡೈ ಆಪರೇಟರ್ 
ಫ್ಯಾನ್‌ಮಿಲ್ ಅಟೆಂಡರ್ 
ಹೆಂಚ್ ಆಪರೇಟರ್ 
ಬಗ್ ಮಿಲ್ ಆಪರೇಟರ್ 
ಡಿ / ಏರಿಂಗ್ ಆಪರೇಟರ್ 
ಟೈಲ್ ರಿಸೀವರ್ 
ಫಿಂಗರ್ ಕಾರ್ ಆಪರೇಟರ್ 
ಮೌಲ್ಡ್ ಆಪರೇಟರ್ 
ರಿಡ್ ಟೈಲ್ ಆಪರೇಟರ್ 
ಸೆಟ್ಟರ್ 
ಸ್ಪೋಕರ್ 
ಫೈರ್‌ವುಡ್ ಸ್ಲಿಟ್ಟರ್‌ 

ಅಸಿಸ್ಟೆಂಟ್ ಟು ಸ್ಟಿಲ್ಸ್ ವರ್ಕರ್ 
ಇ . ಕುಶಲರಲ್ಲದವರು 
ಟ್ರಕ್ ತಳ್ಳುವವರು 
ಸ್ಪೇಡ್ ವರ್ಕರ್ 
ಬ್ಲಾಕ್ ಕಟ್ಟರ್ 
ಕ್ಲ ಕ್ಯಾರಿಯರ್ 
ಮಷರರ್ ಅಂಡ್ ಮಿಕ್ಸರ್ 
ಹೀಡರ್ 
ಕನ್ವೇಯರ್ ಅಂಡ್ ಸ್ಪ್ಯಾನ್ ಬೆಲ್ಟ್ ಕ್ಲೀನರ್ 
ಅಟೆಂಡರ್ 
ಸ್ಲಾಬ್ ಪಾಲಿಷರ್ 
ಸ್ಲಾಬ್ ಕಟ್ಟರ್ 
ಸ್ಲಾಬ್ ಪ್ಲೇಸರ್‌ ಮತ್ತು ರಿಮೂವರ್ 
ಟೈಲ್ ರಿಮೂವರ್ 
ಟೈಲ್ ಪ್ಲೇಸರ್‌ 
ಟ್ರಿಮ್ಮರ್ ಮತ್ತು ಪಾಲಿಷರ್ 


180 - 38 


4 ,690 - 00 


೧೧೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೪ಎ 


ಲೋಡರ್ ಮತ್ತು ಅನ್ ಲೋಡರ್ 
ಮದ್ದೂರ್ 
ವಾಚ್‌ಮೆನ್ 
ಅಟೆಂಡರ್ / ಮ್ಯೂನ್ 
ಮಜೂರ್ ಇತರೆ 
ವಾಹನ ಚಾಲಕರು 


ಲಾರಿ ಚಾಲಕ 


210 - 00 


5 , 460 - 00 


195 - 00 


5 , 070 - 00 


| ಜೀಪ್ ಮತ್ತು ಕಾರು ಚಾಲಕ 

ಕಛೇರಿ ಸಿಬ್ಬಂದಿ 
1 | ಮ್ಯಾನೇಜರ್/ ಪರ್ಸನಲ್ ಆಫೀಸರ್ 

ಅಸಿಸ್ಟೆಂಟ್ ಮ್ಯಾನೇಜರ್/ ಅಸಿಸ್ಟೆಂಟ್ ಪರ್ಸನಲ್ ಮ್ಯಾನೇಜರ್‌ | 
ಅಕೌಟೆಂಟ್ 


243 - 84 


6 ,339 - 00 


235 - 00 


6 ,110 - 00 


225 - 00 


5 . 850 - 00 


ಕ್ಯಾಷಿಯರ್ 


5 


|ಶೀಘ್ರಲಿಪಿಗಾರ/ಕಂಪ್ಯೂಟರ್ ಆಪರೇಟರ್ 


220 - 00 


5 , 720 - 00 


ಸ್ಟೋರ್ಕೀಪರ್ 
ಬೆರಳಚ್ಚುಗಾರ/ ಡಾಟಾ ಎಂಟ್ರಿ ಆಪರೇಟರ್ 
ಗುಮಾಸ್ತ/ಕ್ಲರ್ಕ್ 
ಆಫೀಸ್ ಬಾಯ್/ಸ್ಪೂನ್/ವಾಚ್‌ಮನ್/ ಅಟೆಂಡರ್ 


215 - 00 


5 ,590 - 00 


175 - 00 


4 ,550 - 00 


ತುಟ್ಟಿಭತ್ಯೆ : 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960 - 100) 4284 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4284 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4.5 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ . ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ 
ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 2011)ರ ಸರಾಸರಿ ಆಧಾರದ 
ಮೇಲೆ 2012 ಎಪ್ರಿಲ್ 1ನೇ ತಾರೀಖಿನಿಂದ ಜಾರಿಗೆ ಬರುತ್ತದೆ. 


1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ ದಿನಗಳಿಗಾಗಿ 

ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು . 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 


ಅ] ಮಾಸಿಕ ವೇತನವನ್ನು ಪಡೆಯುವವರು : 


ಪ್ರತಿ ವರ್ಷ ಹೆಚ್ಚಾಗುವ ಸಿ . ಪಿ . ಐ ಅಂಶಗಳು x ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ . 


ಆ] ದಿನಗೂಲಿ ವೇತನ ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ . ಪಿ. ಐ ಅಂಶಗಳು • ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ . 


2 . 6 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೬೧ 


2 . 


ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು ಹಾಗೂ ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು. 
ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು . 


4 , 


5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 

ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 
6, ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 

ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 


7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 

ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10 . ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
11. ಈ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 

ನಮೂದಿಸಿ ಪಾವತಿ ಮಾಡತಕ್ಕದ್ದು. 
12. ಅತಿ ಕುಶಲ : ಅತಿ ಕುಶಲ ಕೆಲಸಗಾರರು ಎಂದರೆ ಯಾರು ಹೆಚ್ಚಿನ ನೈಪುಣ್ಯತೆಯ ಕೆಲಸವನ್ನು ಅತಿ ಹೆಚ್ಚು ನಿಖರವಾಗಿ 

ಮಾಡಬಲ್ಲವರಾಗಿದ್ದು, ನಕ್ಷೆಯನ್ನು ಓದಬಲ್ಲ ಮತ್ತು ಅದರ ಆಧಾರದ ಮೇಲೆ ಕೆಲಸ ಮಾಡಬಲ್ಲವರಾಗಿದ್ದು, ಅವರ ವಿಭಾಗದ ಕುಶಲ ಮತ್ತು 
ಇತರೇ ಕೆಲಸಗಾರರ ಕೆಲಸವನ್ನು ನಿರ್ದೇಶಿಸಬಲ್ಲ ಸಾಮರ್ಥ್ಯವುಳ್ಳವರಾಗಿದ್ದು, ಆ ವಿಭಾಗದ ಕೆಲಸವನ್ನು ಸ್ವತಂತ್ರವಾಗಿ ನಿರ್ವಹಿಸಿಕೊಂಡು 

ಹೋಗಬಲ್ಲವರಾಗಿರಬೇಕು. 
13. ಕುಶಲ : ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ, ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು ಸರಿಯಾಗಿ ಮಾಡಬಲ್ಲ ಸಾಮರ್ಥ್ಯವುಳ್ಳ 

ಕಾರ್ಮಿಕ, ಅವಶ್ಯವಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ , ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 


14 . ಅರೆ ಕುಶಲ : ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ ಹಾಗೂ ಯಂತ್ರ 

ಉಪಕರಣಗಳ ಸಹಾಯದಿಂದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 


15. ಕುಶಲರಲ್ಲದವರು : ಸ್ವತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದೆ ಆದರೆ ಉದ್ಯೋಗದ ವಾತಾವರಣದ 

ಪರಿಚಯವಿರುವ ಕೆಲಸ ಮಾಡುವುದು, ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ ವಸ್ತುಗಳು ಮತ್ತು ಸಾಮಾನ್ಯ ಜ್ಞಾನವಿರುವ ಕೆಲಸವನ್ನು 
ಮಾಡುವವರು. 


ಯಾವುದೇ ಯಂತ್ರಗಳನ್ನು ನಡೆಸಲು ನೇಮಿಸಿರುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಾರದು. ಕಾವಲುಗಾರ, ಸಿಪಾಯಿ, 
ಚೌಕೀದಾರ , ಕಸ ಗುಡಿಸುವವರು, ಜಾಡಮಾಲಿ ಹಾಗೂ ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಹುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎನ್. ಆರ್. ಪ್ರಭು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ಪಿ. ಆರ್ . 501 


೧೧೬ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೪ಎ 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಾಣ 34 ಎಲ್ ಎಂಡಬ್ಲ್ಯೂ 2012 , ಬೆಂಗಳೂರು, ದಿನಾಂಕ : 08 -06 - 2012 . 
ಕರ್ನಾಟಕ ರಾಜ್ಯಾದ್ಯಂತ "ತಂಬಾಕು ಸಂಸ್ಕರಣೆ" ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ 
(ಕೇಂದ್ರಾಧಿನಿಯಮ ಸಂಖ್ಯೆ : XI) ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ . ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ 
ವ್ಯಕ್ತಿಗಳಿಂದ ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ . 
ಸಲಹೆ / ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು- 01, ಇವರಿಗೆ ಇಲ್ಲವೇ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ . 


ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ "ತಂಬಾಕು ಸಂಸ್ಕರಣೆ" ಉದ್ದಿಮೆಯಲ್ಲಿನ 
ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ದಿನಾಂಕ : 1-4 - 2012 ರಿಂದ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 


ಅನುಸೂಚಿ 


ಕೆಲಸದ ವರ್ಗಗಳು 


ಕನಿಷ್ಠ ವೇತನ [ ಗಳಲ್ಲಿ ] 


ಪ್ರತಿ ದಿನಕ್ಕೆ 


| ಪ್ರತಿ ತಿಂಗಳಿಗೆ 


1. ಹೊಗೆಸೊಪ್ಪು ಸಂಸ್ಕರಣೆ [ ವರ್ಜೀನಿಯಾ ಸಿಗರೇಟು] 


211 - 53 


5500 - 00 


205 - 00 


5330 - 00 


ಗೇಜ್ ಮ್ಯಾನ್ 
2 . ಮ್ಯೂಯಲ್ ಮ್ಯಾನ್ 

( ಗ್ರೇಡರ್ 
4 . ಪ್ಯಾಕರ್ 
5 | ಜನರಲ್ ವರ್ಕ್ರ್ 

ಲೀಫ್ ಸ್ವೀಕರ್ [ ಪ್ರತಿ ರೋಲಿಗೆ] 


190 - 00 


4940 - 00 


6 


| 


1 - 50 


2. ಹೊಗೆಸೊಪ್ಪು ಸಂಸ್ಕರಣೆ [ ಬೀಡಿ] 


ಆಪರೇಟರ್ 


195 - 00 


5070 - 00 


2 | ಹೊಗೆಸೊಪ್ಪು ಸಂಸ್ಕರಣೆಯಲ್ಲಿ ನಿರತರಾಗಿರುವ ಕಾರ್ಮಿಕರಿಗೆ 

| ಹೊಗೆಸೊಪ್ಪು ಸಂಸ್ಕರಣೆ [ ಬೀಡಿ] 
| ಹೆಲ್ಪರ್ 


190 - 00 


4940 - 00 


175 - 00 


4550 - 00 


3. ವಾಹನ ಚಾಲಕರು 


ಲಾರಿ ಚಾಲಕ 


210 - 00 


5460 - 00 


ಜೀಪ್ ಮತ್ತು ಕಾರು ಚಾಲಕ 


190 - 00 


4940 - 00 


ಭಾಗ - ೪ಎ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೬೩ 


4. ಇತರೆ ಕೆಲಸಗಾರರು 


170 - 00 


4420 - 00 


5. ಕಛೇರಿ ಸಿಬ್ಬಂದಿ 


ಮ್ಯಾನೇಜರ್ / ಪರ್ಸನಲ್ ಆಫೀಸರ್ 


243 - 84 


6339 - 00 


235 - 00 


61l0 - 00 


225 - 00 


5850 - 00 


ಅಸಿಸ್ಟೆಂಟ್ ಮ್ಯಾನೇಜರ್/ ಅಸಿಸ್ಟೆಂಟ್ ಪರ್ಸನಲ್ ಮ್ಯಾನೇಜರ್ 
3 | ಅಕೌಟೆಂಟ್ 

ಕ್ಯಾಷಿಯರ್ 
ಶೀಘ್ರಲಿಪಿಗಾರ /ಕಂಪ್ಯೂಟರ್ ಆಪರೇಟರ್ 


220 - 00 


5720 - 00 


ಸ್ಟೋರ್ ಕೀಪರ್ 


ಬೆರಳಚ್ಚುಗಾರ/ ಡಾಟಾಎಂಟ್ರಿ ಆಪರೇಟರ್ 
ಗುಮಾಸ್ತ/ ಕ್ಲರ್ಕ್ 


215 - 00 


5590 - 00 


ಆಫೀಸ್‌ಬಾಯ್/ಸ್ಪೂನ್/ ವಾಚ್‌ಮನ್/ ಅಟೆಂಡರ್ 


175 - 00 


4550 - 00 


ತುಟ್ಟಿಭತ್ಯೆ: 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960 -100 ) 4284 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4284 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4.5 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ 
ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 2011) ರ ಸರಾಸರಿ ಆಧಾರದ 
ಮೇಲೆ2012 ಎಪ್ರಿಲ್ 1ನೇ ತಾರೀಖಿನಿಂದ ಜಾರಿಗೆ ಬರುತ್ತದೆ. 


1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ ದಿನಗಳಿಗಾಗಿ 

ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು . 


ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 


ಅ ] ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ.ಐ ಅಂಶಗಳು • ತುಟ್ಟಿಭತ್ಯೆಯ ದರ • 30 ದಿನಗಳು = ತುಟ್ಟಿಭತ್ಯೆ . 
ಆ] ದಿನಗೂಲಿ ವೇತನ ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ. ಐ ಅಂಶಗಳು x ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ. 

26 


2 . ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು . 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು ಹಾಗೂ ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು. 


೧೧೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨, ೨೦೧೨ 


ಭಾಗ - ೪ 


4 , 


ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 


5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 
ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


6, ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 

ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 


7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 

ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
11. ಈ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 

ನಮೂದಿಸಿ ಪಾವತಿ ಮಾಡತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎನ್ . ಆರ್ . ಪ್ರಭು , 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ಪಿ . ಆರ್ , 502 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಾಣ 35 ಎಲ್ಎಂಡಬ್ಲ್ಯೂ 2012 , ಬೆಂಗಳೂರು, ದಿನಾಂಕ: 08 - 06 - 2012 . 
ಕರ್ನಾಟಕ ರಾಜ್ಯಾದ್ಯಂತ " ಗ್ರಾನೈಟ್ ಸ್ಫೋನ್ಸ್ ಅಂಡ್ ಮಾರ್ಬಲ್ಸ್ " ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ 
ಕೆಳಕಂಡ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ 
(ಕೇಂದ್ರಾಧಿನಿಯಮ ಸಂಖ್ಯೆ: XI) ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ 
ವ್ಯಕ್ತಿಗಳಿಂದ ಸಲಹೆ / ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ / ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ/ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು- 01, ಇವರಿಗೆ ಇಲ್ಲವೇ 
ಕಾರ್ಮಿಕ ಆಯುಕ್ತರು , ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ , ಬೆಂಗಳೂರು- 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 


ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್ 3(1)( ಬಿ) ಮತ್ತು 5(1) ( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ ಗ್ರಾನೈಟ್ ಸ್ಫೋನ್ಸ್ ಅಂಡ್ ಮಾರ್ಬಲ್ಸ್ " 
ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ದಿನಾಂಕ : 1 - 4 - 2012 ರಿಂದ ಪರಿಷ್ಕರಿಸಲು 
ಪ್ರಸ್ತಾಪಿಸಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೬ ೫ 


ಅನುಸೂಚಿ 


8(વા 


ಕೆಲಸದ ವರ್ಗಗಳು 


ಕನಿಷ್ಟ ವೇತನ [ ಕ ಗಳಲ್ಲಿ] 
ವಲಯ - 1 

ವಲಯ - 2 
ಪ್ರತಿ ದಿನಕ್ಕೆ | ಪ್ರತಿ ತಿಂಗಳಿಗೆ | ಪ್ರತಿ ದಿನಕ್ಕೆ | ಪ್ರತಿ ತಿಂಗಳಿಗೆ 

3 | 4 | 5 | 6 
ಅತಿ ಕುಶಲ ಕಾರ್ಮಿಕರು [ ಅ ] 


ಪ್ರೊಡಕ್ಷನ್ ಮ್ಯಾನೇಜರ್ 
ಪ್ರೊಡಕ್ಷನ್ ಇಂಜಿನಿಯರ್ 
ಇಂಜಿನಿಯರ್ 


240 - 00 


6240 - 00 


220 - 76 


5740 - 00 


ಅತಿ ಕುಶಲ ಕಾರ್ಮಿಕರು [ ಆ ] 


225 - 53 


5863 - 78 


205 - 00 


| 


_ 5330 - 00 


1 | ಮೈನ್‌ಟೆನೆನ್ಸ್ ಸೂಪರ್ ವೈಸರ್ 
2 | ಸೂಪರ್ ವೈಸರ್ ಗ್ರೇಡ್ 
3 | ಅಸಿಸ್ಟೆಂಟ್ ಇಂಜಿನಿಯರ್ 
| ಗ್ಯಾಂಗ್ ಸಾ ಆಪರೇಟರ್ 

| ಟೈಲ್ ಪಾಲಿಷರ್ 
6 | ಮಾನ್ಯುಮೆಂಟ್ ಮೇಕರ್ 

ಕ್ರೇನ್ ಆಪರೇಟರ್ 
| ಮೊಬೈಲ್ ಕ್ರೇನ್ ಆಪರೇಟರ್ 
ಮೆಷಿನ್ ಆಪರೇಟರ್ 
ಪಾಲಿಷರ್ 


12 ] ವೆ 


ಎಡ್ಸ್ ಕಟ್ಟರ್ 
ವೆಲ್ಡರ್ ಗ್ರೇಡ್-1 
ಬ್ಲಾಕ್ ಕಟ್ಟರ್ [ಮೆಷಿನ್ ] | 
ಸ್ಟಾಬ್ ಪ್ರೊಸೆಸಿಂಗ್ ಮ್ಯಾನ್ 


225 - 53 


5863 - 78 


205 - 00 


5330 - 00 


ಬ್ರಿಸ್ಟ್ ಪಾಲಿಷರ್ 


ಪಾಲಿಷಿಂಗ್ ಮೆಷಿನ್ ಆಪರೇಟರ್ 


ಸೀನಿಯರ್ ಆಪರೇಟರ್ 


ಕುಶಲ ಕಾರ್ಮಿಕರು 


ಸೂಪರ್ ವೈಸರ್ 
ಎಲೆಕ್ನಿಷಿಯನ್ 
ಫಿಟ್ಟರ್ 
ಕಾರ್ಪೆಂಟರ್ 
ಸ್ಫೋನ್ ಡ್ರೆಸ್ಸರ್‌ 
ವೆಲ್ಡರ್‌ 
ಮೇಸನ್ 


210 - 00 


5460 - 00 


190 - 76 


| 


4960 - 00 


ರೇಂಜರ್ ಆಪರೇಟರ್ 


೨ 


| 


ಆಪರೇಟರ್ 


೧೧೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೪ಎ 


10 | 


ವೆಲ್ಡರ್ ಗ್ರೇಡ್- 2 
ಕೋ - ಆಪರೇಟರ್ 


12 | ಪಾಲಿಷಿಂಗ್ ಆಪರೇಟರ್ 


ಮೇಸ್ತ್ರಿ 
14 | ಕಲ್ಲು ಕೊರೆಯುವ ಇತರೆ ಕುಶಲ ಕೆಲಸಕ್ಕೆ 

ಲಾರಿ ಡ್ರೈವರ್ 
16 ಜೀಪ್/ಕಾರ್ ಡ್ರೈವರ್ 


210 - 00 


5460 - 00 


| 


200 - 00 


5200 - 00 


195 - 39 


5080 - 14 


190 - 86 


4962 - 36 


ಅರೆ ಕುಶಲ ಕಾರ್ಮಿಕರು 


ಸ್ಟೋನ್ ಕಟ್ಟರ್ 
2 | ಜೂನಿಯರ್ ಆಪರೇಟರ್ 
3 | ಅಸಿಸ್ಟೆಂಟ್ ಆಪರೇಟರ್ 

ಅಸಿಸ್ಟೆಂಟ್ ಸ್ಟೋನ್ ಕಟ್ಟರ್ 
ಪ್ಯಾಕಿಂಗ್ ಸೂಪರ್ ವೈಸರ್ 
ಅಸಿಸ್ಟೆಂಟ್ ಎಲೆಕ್ನಿಷಿಯನ್ 
ಅಸಿಸ್ಟೆಂಟ್ ಸ್ಕೋರ್ಕೀಪರ್ 
ಟ್ರೈನಿ ಅಪರೇಟರ್ 


190 - 60 


4955 - 60 


171 - 34 


4455 - 00 


ಹೆಲ್ಪರ್ ಫಾರ್ ಮಾನ್ಯುಮೆಂಟ್ ಮೇಕರ್ 


ಡಿ . ಜಿ . ಆಪರೇಟರ್ 


11 | ಸ್ಟೋನ್ ಕ್ರಷರ್‌, ಇತರೆ ಅರೆ ಕುಶಲ ಕೆಲಸಕ್ಕೆ 


ಕುಶಲರಲ್ಲದವರು 


ಹೌಸ್ ಕೀಪಿಂಗ್ 


ಜನರಲ್ ಹೆಲ್ಪರ್ 
ವಾಚ್ ಮನ್ 
ಪ್ಯಾಕ್ ಮಾಡುವವ 
ಹೆಲ್ಪರ್ 
ಕ್ಲೀನರ್ 


180 - 00 


4680 - 00 


160 - 76 


4160 - 00 


ಹಮಾಲಿ 


ಸಹಾಯಕರು 


ಮದ್ದೂರ್ 
10 | 

ಲೋಡಿಂಗ್ ಮತ್ತು ಅನ್ ಲೋಡಿಂಗ್ 

ಸ್ವೀಪರ್ 
12 | ಇತರೆ ಕುಶಲರಲ್ಲದ ಕೆಲಸಕ್ಕೆ 


ಕಛೇರಿ ಸಿಬ್ಬಂದಿ 

243 - 84 


6339 - 00 


| | 


೨೨ - ೦೦ 


224 - 61 


_ 5879 - 99 


ಮ್ಯಾನೇಜರ್ / ಪರ್ಸನಲ್ ಆಫೀಸರ್ 
ಅಸಿಸ್ಟೆಂಟ್ ಮ್ಯಾನೇಜರ್ 
ಅಕೌಂಟೆಂಟ್ 
ಅಸಿಸ್ಟೆಂಟ್ ಅಕೌಂಟೆಂಡ್ 


235 - 00 


6110 - 00 


215 – 76 . 


5610 - 00 


225 - 00 


5850 - 00 


205 - 76 


5350 - 00 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೬೭ 


220 - 00 


5720 - 00 


200 - 76 


5220 - 00 


215 - 00 


5590 - 00 


195 - 76 


5090 - 00 


| 5 | ಕ್ಯಾಷಿಯರ್ 
6 |ಶೀಘ್ರಲಿಪಿಗಾರ/ಕಂಪ್ಯೂಟರ್ ಆಪರೇಟರ್ | 
|ಸ್ಟೋರ್ಕೀಪರ್ 
ಬೆರಳಚ್ಚುಗಾರ / ಡಾಟಾ ಎಂಟ್ರಿ ಆಪರೇಟರ್ 
ಗುಮಾಸ್ತ/ಕ್ಲರ್ಕ್ 
ಕಸ್ಟಮ್ಸ್ ಕ್ಲರ್ಕ್ 

ಪರ್ಸನಲ್ ಅಸಿಸ್ಟೆಂಟ್ 
12 | ಸ್ವಾಗತಕಾರ 
ಆಫೀಸ್ ಬಾಯ್/ಟ್ಯೂನ್/ ವಾಚ್‌ಮನ್/ ಅಟೆಂಡರ್ 


200 - 00 


5200 - 00 


180 - 00 


4680 - 00 


190 - 00 


4940 - 00 


175 - 00 | 


4550 - 00 


180 - 00 


4680 - 00 


160 - 00 


4368 - 00 


175 - 07 


4550 - 00 


155 - 76 


| 


4050 - 00 


ತುಟ್ಟಿಭತ್ಯೆ : 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ ( 1960- 100 ) 4284 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4284 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ 
ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 2011) ರ ಸರಾಸರಿ ಆಧಾರದ 
ಮೇಲೆ2012 ಎಪ್ರಿಲ್ 1ನೇ ತಾರೀಖಿನಿಂದ ಜಾರಿಗೆ ಬರುತ್ತದೆ. 


1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ ದಿನಗಳಿಗಾಗಿ 

ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 


ಅ ] ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ. ಐ ಅಂಶಗಳು • ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ . 


ಆ] ದಿನಗೂಲಿ ವೇತನ ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ . ಐ ಅಂಶಗಳು X ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ. 

26 


2 . ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು . 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು ಹಾಗೂ ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು . 


ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 


5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 
ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


೧೧೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


ಭಾಗ - ೪ 


6 . 


ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 


7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 

ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
11. ಈ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 

ನಮೂದಿಸಿ ಪಾವತಿ ಮಾಡತಕ್ಕದ್ದು. 
12. ಅತಿ ಕುಶಲ : ಅತಿ ಕುಶಲ ಕೆಲಸಗಾರರು ಎಂದರೆ ಯಾರು ಹೆಚ್ಚಿನ ನೈಪುಣ್ಯತೆಯ ಕೆಲಸವನ್ನು ಅತಿ ಹೆಚ್ಚು ನಿಖರವಾಗಿ 

ಮಾಡಬಲ್ಲವರಾಗಿದ್ದು, ನಕ್ಷೆಯನ್ನು ಓದಬಲ್ಲ ಮತ್ತು ಅದರ ಆಧಾರದ ಮೇಲೆ ಕೆಲಸ ಮಾಡಬಲ್ಲವರಾಗಿದ್ದು, ಅವರ ವಿಭಾಗದ ಕುಶಲ ಮತ್ತು 
ಇತರೇ ಕೆಲಸಗಾರರ ಕೆಲಸವನ್ನು ನಿರ್ದೇಶಿಸಬಲ್ಲ ಸಾಮರ್ಥ್ಯವುಳ್ಳವರಾಗಿದ್ದು, ಆ ವಿಭಾಗದ ಕೆಲಸವನ್ನು ಸ್ವತಂತ್ರವಾಗಿ ನಿರ್ವಹಿಸಿಕೊಂಡು 
ಹೋಗಬಲ್ಲವರಾಗಿರಬೇಕು. 


13. ಕುಶಲ : ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ, ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು ಸರಿಯಾಗಿ ಮಾಡಬಲ್ಲ ಸಾಮರ್ಥ್ಯವುಳ್ಳ 

ಕಾರ್ಮಿಕ, ಅವಶ್ಯವಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ, ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 
14. ಅರೆ ಕುಶಲ : ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ ಹಾಗೂ ಯಂತ್ರ 

ಉಪಕರಣಗಳ ಸಹಾಯದಿಂದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 
ಕುಶಲರಲ್ಲದವರು : ಸ್ವತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದೆ ಆದರೆ ಉದ್ಯೋಗದ ವಾತಾವರಣದ 
ಪರಿಚಯವಿರುವ ಕೆಲಸ ಮಾಡುವುದು, ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ ವಸ್ತುಗಳು ಮತ್ತು ಸಾಮಾನ್ಯ ಜ್ಞಾನವಿರುವ ಕೆಲಸವನ್ನು 
ಮಾಡುವವರು. 


ಯಾವುದೇ ಯಂತ್ರಗಳನ್ನು ನಡೆಸಲು ನೇಮಿಸಿರುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಾರದು. ಕಾವಲುಗಾರ, ಸಿಪಾಯಿ, 
ಚೌಕೀದಾರ, ಕಸ ಗುಡಿಸುವವರು, ಜಾಡಮಾಲಿ ಹಾಗೂ ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಹುದು. 


ವಲಯ -1 : 


ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗೊತ್ತುಪಡಿಸಿದ ಆಸ್ತೋಮರೇಷನ್ ಪ್ರದೇಶಗಳು ಹಾಗೂ 
ರಾಜ್ಯದ ಎಲ್ಲಾ ಮಹಾನಗರಪಾಲಿಕೆಗಳು . 


ವಲಯ - 2 : 


ವಲಯ -1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎನ್ . ಆರ್ . ಪ್ರಭು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ಪಿ . ಆರ್ . 503 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಾಇ 36 ಎಲ್‌ಎಂಡಬ್ಲ್ಯೂ 2012 , ಬೆಂಗಳೂರು, ದಿನಾಂಕ : 08 - 06 - 2012 . 
ಕರ್ನಾಟಕ ರಾಜ್ಯಾದ್ಯಂತ " ಖಂಡಸಾರಿ ಸಕ್ಕರೆ ಕಾರ್ಖಾನೆ" ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ 
(ಕೇಂದ್ರಾಧಿನಿಯಮ ಸಂಖ್ಯೆ: XI) ಸೆಕ್ಷನ್ 3(1)( ಬಿ) ಮತ್ತು 5(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೬೯ 


ವ್ಯಕ್ತಿಗಳಿಂದ ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ / ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ / ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು- 01, ಇವರಿಗೆ ಇಲ್ಲವೇ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್ 3(1)( ಬಿ) ಮತ್ತು 3(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ " ಖಂಡಸಾರಿ ಸಕ್ಕರೆ ಕಾರ್ಖಾನೆ" 
ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ದಿನಾಂಕ: 1-4 -2012 ರಿಂದ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 


ಅನುಸೂಚಿ 


ಕೆಲಸದ ವರ್ಗಗಳು 


ಕನಿಷ್ಠ ವೇತನ [ ಗಳಲ್ಲಿ 


ಪ್ರತಿ ದಿನಕ್ಕೆ 


ಪ್ರತಿ ತಿಂಗಳಿಗೆ 


ಕುಶಲ - “ ಅ ” 


ಮುಖ್ಯ ಕೆಲಸಗಾರ [ಫೋರ್‌ಮನ್] 


ಯಾಂತ್ರಿಕ ಮೇಲ್ವಿಚಾರಕ [ ಮೆಕ್ಯಾನಿಕಲ್ ಸೂಪರ್‌ವೈಸರ್] 


211 - 53 


5500 - 00 


ಮೇಸ್ತ್ರಿ 


ಕುಶಲ- “ ಆ ” 


196 - 15 


5100 - 00 


ಮೆಕ್ಯಾನಿಕ್ 
ಕೆಮಿಸ್ಟ್ 
ಕ್ರೇನ್ ಕ್ರಷರ್ ಡ್ರೈವರ್ 
ಮೆಷಿನ್ ಡ್ರೈವರ್ 
ಸೆಟ್ಟಿಂಗ್ ಮ್ಯಾನ್ 
ವೆಲ್ಡರ್‌ [ ಬೆಸುಗೆಗಾರ] 
ವಿದ್ಯುತ್‌ ಕೆಲಸಗಾರ 
ಮರಗೆಲಸಗಾರ 
ಕಮ್ಮಾರ 
ಟರ್ನರ್ 
ಫರ್ನೇಸ್ ರಿಪೇರರ್‌ 
| ಫಿಟ್ಟರ್‌ 
ಪಾನ್ ಮ್ಯಾನ್ 
ಬಾಯ್ದ‌ ಇನ್‌ಪಾನ್ಸ್ 
ಇತರೆ ಕುಶಲ ಕೆಲಸಕ್ಕೆ 


196 - 15 


5100 - 00 


ಅರೆ ಕುಶಲ 


ಫೀಲ್ಸ್ ಮ್ಯಾನ್ 
ಸಲ್ಫರ್‌ ಮ್ಯಾನ್ 
ಸಲ್ಫೇರ್‌ಷನ್ 
| ಸಲ್ಫೆಡ್ ಸ್ಪೆಷಲ್ ಮೇನ್ 


188 - 46 


4900 - 00 


೧೧೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೪ಎ 


ಪಟ್ಟಕಾರ್‌ಗಾರ್ಡ್ ಮತ್ತು ಕಟ್ಟಿಂಗ್ 
ಆಯಿಲ್ ಮ್ಯಾನ್ 
ಸಹಾಯಕ ಮೆಕ್ಯಾನಿಕ್ 


ಕಾರ್‌ಗಾರ್ 


ಚೀಲ ತುಂಬುವವ [ ಬ್ಯಾಗ್ ಫಿಲ್ಲರ್] 
ಪಂಪ್ ಅಟೆಂಡರ್ 
ಫೈರ್‌ ಮ್ಯಾನ್ 
| ಸೆಂಟರ್ ಮ್ಯೂಸಿಂಗ್ 
| ಅರೆ ಕುಶಲ ಕೆಲಸಗಾರರು 


ಕುಶಲರಲ್ಲದ ಕೆಲಸಗಾರರು 


1 | ಹೆಲ್ಪರ್ 

| ಮದ್ದೂರ್ 
ಕೇನ್ ಕ್ಯಾರಿಯರ್ 
1 ರಿಮೂವಿಂಗ್ ಬ್ಯಾಂಗ್‌ಸನ್/ ಸ್ಪಿನ್ನಿಂಗ್ 

| ಫೈರ್‌ವುಡ್ ಗ್ರಿಂಜರ್ 
6 | ಕೇನ್ ಫೀಡರ್ 

| ಬ್ಯಾಗ್ ಫಿಲ್ಲರ್ 
ಇತರೆ ಕುಶಲರಲ್ಲದ ಕಾರ್ಮಿಕರಿಗೆ 


5 


178 - 84 


4650 - 00 


ಮಜೂರ್ ಮೇಲೆ ಕಾಣಿಸದೇ ಇರುವ ಕುಶಲರಲ್ಲದ ಇತರೆ 
ಕಾರ್ಮಿಕರು 


ಕಛೇರಿ ಸಿಬ್ಬಂದಿ 


ಮ್ಯಾನೇಜರ್ / ಪರ್ಸನಲ್ ಆಫೀಸರ್ 


243 - 84 


6339 - 00 


235 - 00 


6110 - 00 


ಅಸಿಸ್ಟೆಂಟ್ ಮ್ಯಾನೇಜರ್/ ಅಸಿಸ್ಟೆಂಟ್ ಪರ್ಸನಲ್ ಮ್ಯಾನೇಜರ್ 
3 | ಅಕೌಟೆಂಟ್ 


225 - 00 


5850 - 00 | 


ಕ್ಯಾಷಿಯರ್ 


220 - 00 


5720 - 00 


ಶೀಘ್ರಲಿಪಿಗಾರ /ಕಂಪ್ಯೂಟರ್ ಆಪರೇಟರ್ 


220 - 00 


5720 - 00 


220 - 00 


5720 - 00 


215 - 00 


5590 - 00 


ಸ್ಟೋರ್ಕೀಪರ್ 
ಬೆರಳಚ್ಚುಗಾರ/ ಡಾಟಾಎಂಟ್ರಿ ಆಪರೇಟರ್ 
ಗುಮಾಸ್ತ/ಕ್ಲರ್ಕ್ 
ಆಫೀಸ್‌ಬಾಯ್/ಟ್ಯೂನ್/ ವಾಚ್‌ಮನ್/ ಅಟೆಂಡರ್ 


215 - 00 


5590 - 00 


175 - 00 


4550 - 00 


ತುಟ್ಟಿಭತ್ಯೆ: 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960- 100 ) 4284 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4284 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4.5 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೭೧ 


ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ 
ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 2011) ರ ಸರಾಸರಿ ಆಧಾರದ 
ಮೇಲೆ 2012 ಎಪ್ರಿಲ್ 1ನೇ ತಾರೀಖಿನಿಂದ ಜಾರಿಗೆ ಬರುತ್ತದೆ. 


1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ ದಿನಗಳಿಗಾಗಿ 

ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 


ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 


ಅ] ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ . ಐ ಅಂಶಗಳು X ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ . 


ಆ] ದಿನಗೂಲಿ ವೇತನ ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ. ಐ ಅಂಶಗಳು • ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ . 


2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು ಹಾಗೂ ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು . 
4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 

ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು . 


5 . ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 
ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


6, ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 

ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 
7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 

ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
11. ಈ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 

ನಮೂದಿಸಿ ಪಾವತಿ ಮಾಡತಕ್ಕದ್ದು. 
12. ಅತಿ ಕುಶಲ : ಅತಿ ಕುಶಲ ಕೆಲಸಗಾರರು ಎಂದರೆ ಯಾರು ಹೆಚ್ಚಿನ ನೈಪುಣ್ಯತೆಯ ಕೆಲಸವನ್ನು ಅತಿ ಹೆಚ್ಚು ನಿಖರವಾಗಿ 

ಮಾಡಬಲ್ಲವರಾಗಿದ್ದು, ನಕ್ಷೆಯನ್ನು ಓದಬಲ್ಲ ಮತ್ತು ಅದರ ಆಧಾರದ ಮೇಲೆ ಕೆಲಸ ಮಾಡಬಲ್ಲವರಾಗಿದ್ದು, ಅವರ ವಿಭಾಗದ ಕುಶಲ ಮತ್ತು 
ಇತರೇ ಕೆಲಸಗಾರರ ಕೆಲಸವನ್ನು ನಿರ್ದೇಶಿಸಬಲ್ಲ ಸಾಮರ್ಥ್ಯವುಳ್ಳವರಾಗಿದ್ದು, ಆ ವಿಭಾಗದ ಕೆಲಸವನ್ನು ಸ್ವತಂತ್ರವಾಗಿ ನಿರ್ವಹಿಸಿಕೊಂಡು 
ಹೋಗಬಲ್ಲವರಾಗಿರಬೇಕು. 


೧೧೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


ಭಾಗ - ೪ಎ 


13 . ಕುಶಲ : ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ, ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು ಸರಿಯಾಗಿ ಮಾಡಬಲ್ಲ ಸಾಮರ್ಥ್ಯವುಳ್ಳ 

ಕಾರ್ಮಿಕ, ಅವಶ್ಯವಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ, ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 
14. ಅರೆ ಕುಶಲ : ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ ಹಾಗೂ ಯಂತ್ರ 

ಉಪಕರಣಗಳ ಸಹಾಯದಿಂದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 
15 . ಕುಶಲರಲ್ಲದವರು : ಸ್ವತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದೆ ಆದರೆ ಉದ್ಯೋಗದ ವಾತಾವರಣದ 

ಪರಿಚಯವಿರುವ ಕೆಲಸ ಮಾಡುವುದು , ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ ವಸ್ತುಗಳು ಮತ್ತು ಸಾಮಾನ್ಯ ಜ್ಞಾನವಿರುವ ಕೆಲಸವನ್ನು 
ಮಾಡುವವರು. 


ಯಾವುದೇ ಯಂತ್ರಗಳನ್ನು ನಡೆಸಲು ನೇಮಿಸಿರುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಾರದು. ಕಾವಲುಗಾರ, ಸಿಪಾಯಿ , 
ಚೌಕೀದಾರ, ಕಸ ಗುಡಿಸುವವರು, ಜಾಡಮಾಲಿ ಹಾಗೂ ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಹುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 


ಎನ್ . ಆರ್ . ಪ್ರಭು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ಪಿ . ಆರ್ . 504 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಾಇ 24 ಎಲ್ಎಂಡಬ್ಲ್ಯೂ 2012 , ಬೆಂಗಳೂರು, ದಿನಾಂಕ : 08 - 06 - 2012 . 
ಕರ್ನಾಟಕ ರಾಜ್ಯಾದ್ಯಂತ "ಕನ್‌ಫೆಕ್ಷನರಿ " ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ ( ಕೇಂದ್ರಾಧಿನಿಯಮ 
ಸಂಖ್ಯೆ : XI) ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ 
ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ ವ್ಯಕ್ತಿಗಳಿಂದ 
ಸಲಹೆ / ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ ಆಕ್ಷೇಪಣೆಗಳೇನಾದರು 
ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು-01, ಇವರಿಗೆ ಇಲ್ಲವೇ ಕಾರ್ಮಿಕ ಆಯುಕ್ತರು, ಕಾರ್ಮಿಕ 
ಭವನ, ಬನ್ನೇರುಘಟ್ಟ ರಸ್ತೆ , ಬೆಂಗಳೂರು- 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ " ಕನ್‌ಫೆಕ್ಷನರಿ " ಉದ್ದಿಮೆಯಲ್ಲಿನ 
ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ದಿನಾಂಕ: 1 - 4 - 2012 ರಿಂದ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ . 


ಅನುಸೂಚಿ 


ಕನಿಷ್ಟ ವೇತನ [ಕೆಗಳಲ್ಲಿ] 


೫) 


ಕೆಲಸದ ವರ್ಗಗಳು 


ವಲಯ - 1 


ವಲಯ - 2 


ಪ್ರತಿ ದಿನಕ್ಕೆ 


ಪ್ರತಿ ತಿಂಗಳಿಗೆ | 


ಪ್ರತಿ ದಿನಕ್ಕೆ 


| ಪ್ರತಿ ತಿಂಗಳಿಗೆ 


3 


. 


240 - 00 


6240 - 00 


220 - 00 


5720 - 00 


200 - 00 


5200 - 00 


180 - 76 


4700 - 00 


ಮ್ಯಾನೇಜರ್ 
2 | ಕನ್‌ಫೆಕ್ಷನರ್ 

ಸಹಾಯಕ ಕನ್‌ಫೆಕ್ಷನರ್ 
ಸಹಾಯಕರು [ ಹೆಲ್ಪರ್] 
ಮೇಲೆ ತಿಳಿಸದೇ ಇರುವ ಯಾವುದೇ ಕೆಲಸದಲ್ಲಿನ 


190 - 00 


4940 - 00 


170 - 76 


4440 - 00 


A 


. 


5 


180 - 00 


4680 - 00 


160 - 76 


4180 - 00 


ವರ್ಗ 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೭೩ 


- 


1 


243 - 84 


6339 - 00 


224 - 61 


5879 - 99 


235 - 00 


6110 - 00 


215 - 76 


5610 - 00 


225 - 00 | 


5850 - 00 


205 - 76 


| 


5350 - 00 


ಕಛೇರಿ ಸಿಬ್ಬಂದಿ 
| ಮ್ಯಾನೇಜರ್/ ಪರ್ಸನಲ್ ಆಫೀಸರ್ 
ಅಸಿಸ್ಟೆಂಟ್ ಮ್ಯಾನೇಜರ್ / ಅಸಿಸ್ಟೆಂಟ್ ಪರ್ಸನಲ್ 
ಮ್ಯಾನೇಜರ್ 
ಅಕೌಟೆಂಟ್ 
ಕ್ಯಾಷಿಯರ್ 
| ಶೀಘ್ರಲಿಪಿಗಾರ/ಕಂಪ್ಯೂಟರ್ ಆಪರೇಟರ್ 
|ಸ್ಟೋರ್ಕೀಪರ್ 
ಬೆರಳಚ್ಚುಗಾರ/ಡಾಟಾಎಂಟ್ರಿ ಆಪರೇಟರ್ 
ಗುಮಾಸ್ತ/ಕ್ಲರ್ಕ್ 
ಆಫೀಸ್‌ಬಾಯ್/ಟ್ಯೂನ್/ ವಾಚ್‌ಮನ್/ 
ಅಟೆಂಡರ್ 


220 - 00 


5720 - 00 


200 - 76 


5220 - 00 


215 - 00 


5590 - 00 


195 - 76 


5090 - 00 


175 - 00 


4550 - 00 


155 - 76 . 


4050 - 00 


ತುಟ್ಟಿಭತ್ಯೆ : 


ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960 -100) 4284 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4284 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ 
ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 2011) ರ ಸರಾಸರಿ ಆಧಾರದ 
ಮೇಲೆ 2012 ಎಪ್ರಿಲ್ 1ನೇ ತಾರೀಖಿನಿಂದ ಜಾರಿಗೆ ಬರುತ್ತದೆ. 
1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ ದಿನಗಳಿಗಾಗಿ 

ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 


ಅ ] ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ. ಐ ಅಂಶಗಳು • ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ . 
ಆ] ದಿನಗೂಲಿ ವೇತನ ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ . ಪಿ . ಐ ಅಂಶಗಳು X ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ. 

26 


2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು ಹಾಗೂ ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು. 


4 , 


ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 


೧೧೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


ಭಾಗ - ೪ 


5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 
ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


6 . 


ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 


7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 

ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು . 
8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

- ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10 . ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 


11. ಈ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 

ನಮೂದಿಸಿ ಪಾವತಿ ಮಾಡತಕ್ಕದ್ದು . 


ವಲಯ - 1 : 


ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗೊತ್ತುಪಡಿಸಿದ ಆಗೇಮರೇಷನ್ ಪ್ರದೇಶಗಳು ಹಾಗೂ 
ರಾಜ್ಯದ ಎಲ್ಲಾ ಮಹಾನಗರಪಾಲಿಕೆಗಳು . 


ವಲಯ - 2 : 


ವಲಯ - 1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 


ಎನ್.ಆರ್. ಪ್ರಭು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ಪಿ . ಆರ್ . 492 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಾಇ 25 ಎಲ್ಎಂಡಬ್ಲ್ಯೂ 2012 , ಬೆಂಗಳೂರು, ದಿನಾಂಕ : 08 -06- 2012. 
ಕರ್ನಾಟಕ ರಾಜ್ಯಾದ್ಯಂತ " ಫಾರೆಸ್ಟರಿ ಅಂಡ್ ಟಿಂಬರಿಂಗ್ " ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ 
(ಕೇಂದ್ಯಾಧಿನಿಯಮ ಸಂಖ್ಯೆ: XI ) ಸೆಕ್ಷನ್ 3(1)( ಬಿ) ಮತ್ತು 5(1) ( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ 
ವ್ಯಕ್ತಿಗಳಿಂದ ಸಲಹೆ / ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ / ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ/ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ , ವಿಕಾಸ ಸೌಧ, ಬೆಂಗಳೂರು- 01 , ಇವರಿಗೆ ಇಲ್ಲವೇ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ , ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು- 29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 


ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ " ಫಾರೆಸ್ಟರಿ ಅಂಡ್ ಟಿಂಬರಿಂಗ್ " 
ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ದಿನಾಂಕ: 1-4 - 2012 ರಿಂದ ಪರಿಷ್ಕರಿಸಲು 
ಪ್ರಸ್ತಾಪಿಸಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೭೫ 


ಅನುಸೂಚಿ 


w) 


ಕೆಲಸದ ವರ್ಗಗಳು 


ಕನಿಷ್ಠ ವೇತನ [ ಗಳಲ್ಲಿ ] 
[ ಟೈಂ ರೇಟೆಡ್ ಕೆಲಸಗಾರರು] 
ಪ್ರತಿ ದಿನಕ್ಕೆ | ಪ್ರತಿ ತಿಂಗಳಿಗೆ 


ಕುಶಲ ಕೆಲಸಗಾರರು 


1 


] ಆಕ್ಸ್ ಮ್ಯಾನ್ 
ಸಾಯಲ್ಸ್ 


ಗಾರೆಯವರು 


ಮರಗೆಲಸದವರು 


| ದಿಮ್ಮಿಗಳನ್ನು ನದಿಯ ಮುಖೇನ ಸಾಗಿಸುವವರು 


210 - 00 


5 ,460 - 00 


ಕಲ್ಲುಬಂಡೆ ಒಡೆಯುವವರು 


ಮಾವುತರು 


ಏಜೆಂಟ್‌ಗಳು/ಸೂಪರ್‌ವೈಸರ್‌/ಮೇಸ್ತಿ ಗಳು 
ಕಂಟ್ರಾಕ್ಟರ್‌ಗಳು ನೇಮಿಸಿಕೊಂಡಿರುವ ಗುಮಾಸ್ತರು/ 
ಬೆರಳಚ್ಚುಗಾರರು / ಡ್ರಾಫ್ಟ್‌ಮೆನ್‌ಗಳು [ ಫಾರೆಸ್ಟರಿ ಮತ್ತು ಅಲ್ಲಿನ ಒಳಾಂಗಣ ಕೆಲಸಕ್ಕೆ 
ಸಂಬಂಧಿಸಿದಂತೆ] 

ಅರೆಕುಶಲ ಕೆಲಸಗಾರರು 
ಬೊಂಬು, ಬೆತ್ತ ಮತ್ತು ರೀಡ್ಸ್ ಗಳನ್ನು ಕಲೆ ಹಾಕುವ ಸಂಬಂಧಪಟ್ಟ 
ಕೆಲಸಗಾರರು 
ಇದ್ದಿಲನ್ನು ಸುಡುವ ಸಂಬಂಧಪಟ್ಟ ಕೆಲಸಗಾರರು | 
ಡೈಯಿಂಗ್ ಆಫ್ ಡ್ರಾಗ್ ರೋಪ್‌ಗೆ ಸಂಬಂಧಪಟ್ಟ ಕೆಲಸಗಾರರು 
ಕಟ್ಟಿಗೆ ತುಂಬುವವರು ಮತ್ತು ಇಳಿಸುವವರು 
( ಚಿಸಲಿ ನಂಬರಿಂಗ್‌ಗೆ ಸಂಬಂಧಪಟ್ಟ ಕೆಲಸಗಾರರು 
ರಾಫ್ಟ್ ಮೇಕಿಂಗ್‌ಗೆ ಸಂಬಂಧಪಟ್ಟ ಕೆಲಸಗಾರರು 


200 - 00 


5 ,200 - 00 


| ಮಾವುತರ ಸಹಾಯಕರು 


ನೆಡುತೋಪು ಸಸಿ ನೆಡುವವರು. 


ನೆಡುತೋಪುಗಳಲ್ಲಿ ಬೀಜ ಬಿತ್ತುವುದು / ನೆಡುವುದು. 


ನರ್ಸರಿ ಕೆಲಸದಲ್ಲಿ ವಾಟರಿಂಗ್ ಕೆಲಸ ಹೊರತುಪಡಿಸಿ ಗ್ರೇಡಿಂಗ್ ಮಾಡುವವರು 
| ಶಿಪ್ಪಿಂಗ್ ಮಾಡುವವರು / ಸೋಯಿಂಗ್ ಮಾಡುವವರು | ಟ್ರಾನ್ಸ್‌ಪ್ಲಾಂಟಿಂಗ್ 
ಮಾಡುವವರು. 


ಕುಶಲರಲ್ಲದ ಕೆಲಸಗಾರರು 
ಮಜೂರು, ವಾಚರ್, ಫಾರೆಸ್ಟ್ ನರ್ಸರಿ ಮತ್ತು ಪ್ಲಾಂಟೇಷನ್‌ಗಳಲ್ಲಿ ಕೆಲಸ 
ಮಾಡುವವರು 
ಕಟ್ಟಿಗೆಯನ್ನು ತಲೆಯ ಮೇಲೆ ಹೊರುವಲ್ಲಿ ಸಂಬಂಧಪಟ್ಟ ಕೆಲಸಗಾರರು 
ಬೌಂಡರಿ ಕ್ಲಿಯರಿಂಗ್ ಮತ್ತು ಫೈರ್‌ ಪ್ರೊಟೆಕ್ಷನ್ ಕೆಲಸಕ್ಕೆ ಸಂಬಂಧಪಟ್ಟ 
ಕೆಲಸಗಾರರು 


190 - 00 


4940 - 00 


೧೧೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨, ೨೦೧೨ 


ಭಾಗ - ೪ಎ 


3 


| 


ಅರ್ತ್ ವರ್ಕ್ [ಫಿಟ್ ಮೇಕಿಂಗ್ ಇತ್ಯಾದಿ] ಕೆಲಸಕ್ಕೆ ಸಂಬಂಧಪಟ್ಟ ಕೆಲಸಗಾರರು 


ರಸ್ತೆ ಮಾಡುವವ [ ಬಂಡೆ ಕಲ್ಲನ್ನು ಒಡೆಯುವವನನ್ನು ಹೊರತು ಪಡಿಸಿ] ಕೆಲಸಕ್ಕೆ 
ಸಂಬಂಧಪಟ್ಟ ಕೆಲಸಗಾರರು 
ಕಂಟ್ರಾಕ್ಟರುಗಳು ನೇಮಿಸಿಕೊಂಡಿರುವ ಜವಾನರು / ವಾಚರ್‌ಗಳು ಮತ್ತು 
ಗುಡಿಸುವವರು [ ಫಾರೆಸ್ಟರಿ ಮತ್ತು ಒಳಾಂಗಣ ಹಾಗೂ ಹೊರಾಂಗಣ ಕೆಲಸಕ್ಕೆ 
ಸಂಬಂಧಿಸಿದಂತೆ] 


ವಾಹನ ಚಾಲಕರು 


ಲಾರಿ ಚಾಲಕರ 


210 - 00 


| 


5 ,460 - 00 


ಜೀಪ್ ಮತ್ತು ಕಾರು ಚಾಲಕ 


195 - 00 


5 ,070 - 00 


ಸೂಚನೆ: ಮಾವುತರಿಗೆ ಕುಶಲ ಕೆಲಸಗಾರರಿಗೆ ನಿಗದಿಪಡಿಸಿರುವ ಕನಿಷ್ಟ ವೇತನದ ಶೇಕಡ 25 ರಷ್ಟನ್ನು ಹೆಚ್ಚುವರಿಯಾಗಿ ನೀಡುವುದು . 


ಕ್ರಸಂ. 


ದರ ( ಪ್ರತಿ ಕ್ಯೂಬಿಕ್ ಮೀಟರ್‌ಗೆ] 


170 - 00 


ದಿಮ್ಮಿಯ ಘನ ಅಳತೆ 
1 | ಬಿಡಿ ದರದ [ಫೀಸ್ ರೇಟ್] ಕೆಲಸಗಾರರು ಆಕ್ಸ್‌ಮನ್‌ಗಳಿಗೆ 

[ ಫೆಲ್ಲಿಂಗ್ ಮತ್ತು ಪ್ರಿಪರೇಷನ್ ಆಫ್ ಹಾರ್ಡ್‌ವುಡ್ ಅಥವಾ ಸಾಫ್ಟ್‌ವುಡ್ ] 
ಅ. ಲಾಗ್ಸ್ ನಾಟ್ ಟು ಬಿ ಮಾರ್ಕ್ಡ್ 
1. ಅರ್ಧ ಕ್ಯೂಬಿಕ್ ಮೀಟರ್ ಮತ್ತು ಕಡಿಮೆ 

- 2. ಅರ್ಧ ಕ್ಯೂಬಿಕ್ ಮೀಟರ್‌ಗಿಂತ ಹೆಚ್ಚು 
ಆ . ಲಾಗ್ಸ್ ಟು ಬಿ ಮಾರ್ಕ್ಡ್ 

1. ಅರ್ಧ ಕ್ಯೂಬಿಕ್ ಮೀಟರ್ ಮತ್ತು ಕಡಿಮೆ 
2. ಅರ್ಧ ಕ್ಯೂಬಿಕ್ ಮೀಟರ್‌ಗಿಂತ ಹೆಚ್ಚು 


140 - 00 


186 - 00 


151 - 00 


ಕ್ರಸಂ. 


ಕನಿಷ್ಟ ಬಿಡಿ ದರ 


120 - 00 


115 - 00 


ಕೆಲಸದ ಬಾಬು 

ಯೂನಿಟ್ 
ಫಾರೆಸ್ಟರಿ , ನರ್ಸರಿ ಮತ್ತು ಪ್ಲಾಂಟೇಷನ್ ಕೆಲಸಗಾರರು 
ಫಾರ್ಮೇಷನ್ ಆಫ್ ನರ್ಸರಿ ಬಿಡ್ ಫಾರ್ ಟೇಕ್ [ ಬೊಂಬು ಕಲೆ 
ಹಾಕುವುದನ್ನು ಹೊರತುಪಡಿಸಿ ] 

ಸೈರ್ ಮೀಟರ್‌ಗೆ 
ಬೀಜಗಳನ್ನು ನರ್ಸರಿ ಬಿಡ್ ಗಳಲ್ಲಿ ಬಿತ್ತುವುದು . 

ಸೋರ್ ಮೀಟರ್‌ಗೆ 
ಅಲ್ಲೇನಿಂಗ್ ಮತ್ತು ಸ್ಟೇಕಿಂಗ್ [2m X 2m] 

ಒಂದುಸೈರ್ ಹೆಕ್ಟೇರ್ 
ಪುಲ್ಲಿಂಗ್ ಔಟ್ ಟೀಕ್ ಸೀಡ್ಲಿಂಗ್ [ ಒಂದು ವರ್ಷದ ಸಸಿಗಳು ಮತ್ತು 
ಪ್ರಿಪರೇಷನ್ ಆಫ್ ಸ್ಪಮ್ಸ್ ಸಸಿಗಳು] 

ಸ್ಟಮ್ಸ್ 
ಮಲ್ಲಿಂಗ್ ಔಟ್ ಟೀಕ್ ಸೀಡ್ಲಿಂಗ್ [ ಎರಡು ವರ್ಷದ ಸಸಿಗಳು ಮತ್ತು 
ಪ್ರಿಪರೇಷನ್ ಆಫ್ ಸ್ಪಮ್ಸ್ ಸಸಿಗಳು ] 

100 ಸ್ಪಮ್ಸ್ 
ಟೀಕ್ ನೆಡುವುದು 


355 - 00 


121 - 00 


123 - 00 


122 - 00 


( ಪ್ರಿಪರೇಷನ್ ಆಫ್ ಸೀಡ್ ನರ್ಸರಿ ಫಾರ್ ಯುಕಲಿಪ್ಟಸ್ 


ಸೈರ್ ಮೀಟರ್‌ಗೆ | | 


116 - 00 


ನೀಲಗಿರಿ ಸಸಿಗಳಿಗೆ ನೀರೆರೆಯುವುದು [ ಪ್ರತಿ ಸ್ನೇರ್‌ ಮೀಟರ್‌ಗೆ 30 
ಲೀಟರ್‌ಗಳಂತೆ ] 


114 - 00 


9 


| ಕಲೆಕ್ಷನ್ ಆಫ್ ಸೀವಿಂಗ್ ಆಫ್ ಫಾರೆಸ್ಟ್ ಸಾಯಿಲ್ 


ಸೈರ್ ಮೀಟರ್‌ಗೆ 
ಪ್ರತಿ ಕ್ಯೂಬಿಕ್ ಮೀಟರ್ 
ಆಫ್ ಸಾಯಿಲ್ ಅಥವಾ 
100 ಪಾಲಿಥಿನ್ 
ಬ್ಯಾಗ್‌ಗಳು 


184 - 00 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೭೭ 


ಕ್ರ. ಸಂ . 


ಯೂನಿಟ್ 


ಕನಿಷ್ಟ ಬಿಡಿ ದರ 


ಕೆಲಸದ ಬಾಬು 
( ಫಿಲ್ಲಿಂಗ್ ಪಾಲಿಥಿನ್ ಬ್ಯಾಗ್ 12x18 cm , 100 ಗೇಜ್ ವಾಟರಿಂಗ್ 
ಫೆಸಿಲಿಟೀಸ್ ಪ್ಲಾಂಟಿಂಗ್ 


100 ಪಾಲಿಥಿನ್ 
ಬ್ಯಾಗ್‌ಗಳು 


123 - 00 


ಪುಲ್ಲಿಂಗ್ ಔಟ್ ಯೂಕಲಿಪ್ಟಸ್ ಸೀಡ್ಲಿಂಗ್ಸ್ ನರ್ಸರಿ ಬೆಡ್ ಮತ್ತು 
ಟ್ರಾನ್ಸ್ ಪ್ಲಾಂಟಿಂಗ್ ಇನ್ ಟು ಪಾಲಿಥಿನ್ ಬ್ಯಾಗ್, 


100 ಸೀಡ್ಲಿಂಗ್ಸ್ 


117 - 00 


ಡಿಗ್ಗಿಂಗ್ ಪ್ಲಾಂಟಿಂಗ್ ಇನ್ ಆರ್ಡಿನರಿ ಫಾರೆಸ್ಟ್ ಸಾಯಿಲ್ ಅಪ್ಪರ್ 
ರೈನ್ ಪಿಟ್ 25 : 25 : 25 ಸೆಂ . ಮೀ ಅಟ್ ಎ ಪ್ಲೇಸಿಂಗ್ಸ್ ಆಫ್ 2 
1 /2x21/2 ಮೀಟರ್‌ಗೆ 


132 - 00 


ಸೆಂ . ಮೀ . 


ಡಿಗ್ಗಿಂಗ್ ಫಿಟ್ಸ್ ಆಫ್ ಡೈಮನ್‌ಷನ್ಸ್‌ನ 30 x 30 
ಅಪ್ಪರ್ ಲೈನ್ಸ್ 


100 ಪೀಟ್ಸ್ 


177 - 00 


100 ಪೀಟ್ಸ್ 


165 - 00 


100 ಪೀಟ್ 


228 - 00 


100 ಪೀಟ್ಸ್ 


145 - 00 


100 ಪೀಟ್ಸ್ 


171 - 00 


100 ಪೀಟ್ಸ್ 


173 - 00 


| ಡಿಗ್ಗಿಂಗ್ ಫಿಟ್ಸ್ ಆಫ್ ಡೈಮನ್‌ಷನ್ಸ್‌ನ 25 • 25 • 25 ಸೆಂ . ಮೀ . 
ಡಿಗ್ಗಿಂಗ್ ಫಿಟ್ಸ್ ಆಫ್ ಡೈಮನ್‌ಷನ್ಸ್‌ನ 
30 x 30 x 30 ಸೆಂ . ಮೀ . ಡ್ಯೂರಿಂಗ್ ಡೈ ವೆದರ್ 
ಡಿಗ್ಗಿಂಗ್ ಫಿಟ್ಸ್ ಆಫ್ ಡೈಮನ್‌ಷನ್ಸ್ನ 
25 x 25 • 25 ಸೆಂ . ಮೀ . ಅಪ್ಪರ್ ಲೈನ್ಸ್ 
| ಡಿಗ್ಗಿಂಗ್ ಫಿಟ್ಸ್ ಆಫ್ ಡೈಮನ್‌ಷನ್ಸ್‌ನ 
30 x 30 x 30 ಸೆಂ . ಮೀ . ಅಪ್ಪರ್ ಲೈನ್ಸ್ 
ಡಿಗ್ಗಿಂಗ್ ಫಿಟ್ಸ್ ಇನ್ ಕೌಲ್ಟರಿ ಸಾಯಿಲ್ ಆಫ್ ಡೈಮನ್‌ಷನ್ಸ್ನ 
25 • 25• 25 ಸೆಂ . ಮೀ . ಡ್ಯೂರಿಂಗ್ ಡೈ ವೆದರ್ 
ಡಿಗ್ಗಿಂಗ್ ಫಿಟ್ಸ್ ಇನ್ ಕೌಲ್ಟರಿ ಸಾಯಿಲ್ ಆಫ್ ಡೈಮನ್‌ಷನ್ಸ್ನ 
30 x 30 x 30 ಸೆಂ . ಮೀ . ಡ್ಯೂರಿಂಗ್ ಡೈ ವೆದರ್ 
ಟ್ರಾನ್ಸ್ ಪೋರ್ಟ್ ಆಫ್ ಸೀಡ್ಲಿಂಗ್ಸ್ ಇನ್ ಪಾಲಿಥಿನ್ ಬ್ಯಾಗ್ ಟು 
ಪ್ಲಾಂಟಿಂಗ್ ಸೈಟ್ಸ್ ಮತ್ತು ಡಿಸ್ಟ್ರಿಬ್ಯೂಷನ್ ಅಪ್ ಟು 500 ಮೀಟರ್ 
ಪ್ಲಾಂಟಿಂಗ್ ಬ್ಯಾಗ್ಸ್ ಸೀಡ್ಲಿಂಗ್ 
ಕವರಿಂಗ್ ಪ್ಲಾಂಟಿಂಗ್ಸ್ ಫಿಟ್ಸ್ ಆಫ್ ಡೈಮನ್‌ಷನ್ಸ್‌ನ 25 x 25x 
25 ಸೆಂ. ಮೀ . ಮತ್ತು ಡಿಗ್ಗಿಂಗ್ ಫಿಟ್ಸ್ ಹೋಲ್ಸ್ 
ಕ್ರ. ಸಂ . 21 ಮತ್ತು 22 ಎರಡೂ ಕೆಲಸಗಳೂ ಸೇರಿ 
ಅಲೈನಿಂಗ್ ಮತ್ತು ಸ್ನೇಕಿಂಗ್ 21/2x21/2 ಮೀಟರ್‌ಗೆ 


100 ಪೀಟ್ಸ್ 


267 - 00 


100 ಸೀಡ್ಲಿಂಗ್ಸ್ 


117 - 00 


100 ಪ್ಲಾಂಟ್ಸ್ 


121 - 00 


100 ಪೀಟ್ಸ್ 


126 - 00 


142 - 00 


100 ಪ್ಲಾಂಟ್ಸ್ 
ಒಂದು ಹೆಕ್ಟೇರ್‌ಗೆ 


391 - 00 


ತುಟ್ಟಿಭತ್ಯೆ : 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960 -100) 4284 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4284 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ 
ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 2011) ರ ಸರಾಸರಿ ಆಧಾರದ 
ಮೇಲೆ 2012 ಎಪ್ರಿಲ್ 1ನೇ ತಾರೀಖಿನಿಂದ ಜಾರಿಗೆ ಬರುತ್ತದೆ . 


೧೧೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨, ೨೦೧೨ 


ಭಾಗ - ೪ 


ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ ದಿನಗಳಿಗಾಗಿ 

ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು . 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 
ಅ] ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ. ಐ ಅಂಶಗಳು • ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ . 


ಆ ] ದಿನಗೂಲಿ ವೇತನ ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ . ಪಿ . ಐ ಅಂಶಗಳು X ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ. 


26 


2 . ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು . 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು ಹಾಗೂ ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು . 
4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 

ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 


5 , 


ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 
ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು . 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 
ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


6, ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 

ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 


ಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 
ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10 . ಟೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
11. ಈ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 

ನಮೂದಿಸಿ ಪಾವತಿ ಮಾಡತಕ್ಕದ್ದು . 
12 . ಕುಶಲ : ಕುಶಲ ಕೆಲಸಗಾರರು ಅಂದರೆ ಸ್ವತಂತ್ರವಾಗಿ , ಪರಿಣಾಮಕಾರಿಯಾಗಿ ಮತ್ತು ಕೆಲಸವನ್ನು ಸರಿಯಾಗಿ ಮಾಡಬಲ್ಲ ಸಾಮರ್ಥ್ಯವುಳ್ಳ 

ಕಾರ್ಮಿಕ, ಅವಶ್ಯವಿದ್ದರೆ ಸರಳವಾದ ನಕ್ಷೆಗಳನ್ನು ಓದಿ, ಕೆಲಸ ಮಾಡುವ ಸಾಮರ್ಥ್ಯವುಳ್ಳವನಾಗಿರಬೇಕು. 
13. ಅರೆ ಕುಶಲ : ತನ್ನ ಕಸುಬಿನ ಬಗ್ಗೆ ಸಾಕಷ್ಟು ಜ್ಞಾನವಿರುವ ಹಾಗೂ ಪುನರಾವರ್ತನೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ ಹಾಗೂ ಯಂತ್ರ 

ಉಪಕರಣಗಳ ಸಹಾಯದಿಂದ ಸರಳವಾದ ಕೆಲಸಗಳನ್ನು ಮಾಡಬಲ್ಲವರು. 
14 . ಕುಶಲರಲ್ಲದವರು : ಸ್ವತಂತ್ರವಾದ ನಿರ್ಣಯದ ಅವಶ್ಯಕತೆಯಿಲ್ಲದ ಅಥವಾ ಹಿಂದಿನ ಅನುಭವ ಇಲ್ಲದೆ ಆದರೆ ಉದ್ಯೋಗದ ವಾತಾವರಣದ 

ಪರಿಚಯವಿರುವ ಕೆಲಸ ಮಾಡುವುದು, ದೈಹಿಕ ಪರಿಶ್ರಮವಿಲ್ಲದೆ ವಿವಿಧ ರೀತಿಯ ವಸ್ತುಗಳು ಮತ್ತು ಸಾಮಾನ್ಯ ಜ್ಞಾನವಿರುವ ಕೆಲಸವನ್ನು 
ಮಾಡುವವರು. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೭೯ 


ಯಾವುದೇ ಯಂತ್ರಗಳನ್ನು ನಡೆಸಲು ನೇಮಿಸಿರುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಾರದು. ಕಾವಲುಗಾರ, ಸಿಪಾಯಿ, 
ಚೌಕೀದಾರ, ಕಸ ಗುಡಿಸುವವರು, ಜಾಡಮಾಲಿ ಹಾಗೂ ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರನ್ನು ಕುಶಲರಲ್ಲದ ವರ್ಗಕ್ಕೆ ಸೇರಿಸಬಹುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಎನ್. ಆರ್. ಪ್ರಭು, 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 493 

ಕಾರ್ಮಿಕ ಇಲಾಖೆ 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಾಇ 26 ಎಲ್ಎಂಡಬ್ಲ್ಯೂ 2012, ಬೆಂಗಳೂರು, ದಿನಾಂಕ : 08 - 06 - 2012. 
ಕರ್ನಾಟಕ ರಾಜ್ಯಾದ್ಯಂತ " ಚರ್ಮ ಹದ ಮಾಡುವ" ಉದ್ದಿಮೆಯಲ್ಲಿನ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. ಕನಿಷ್ಟ ವೇತನ ಕಾಯ್ದೆ 1948ರ 
(ಕೇಂದ್ರಾಧಿನಿಯಮ ಸಂಖ್ಯೆ : XI) ಸೆಕ್ಷನ್ 3(1)( ಬಿ) ಮತ್ತು 5(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳ ಅವಧಿಯೊಳಗೆ ಭಾದಿತರಾಗುವ 
ವ್ಯಕ್ತಿಗಳಿಂದ ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ / ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ/ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಅದನ್ನು ಸರ್ಕಾರದ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು- 01, ಇವರಿಗೆ ಇಲ್ಲವೇ 
ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 ಇಲ್ಲಿಗೆ ಸಲ್ಲಿಸಬಹುದಾಗಿರುತ್ತದೆ. 

ಕನಿಷ್ಟ ವೇತನ ಕಾಯ್ದೆ 1948ರ ಸೆಕ್ಷನ್ 3(1)( ಬಿ) ಮತ್ತು 5(1)( ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ " ಚರ್ಮ ಹದ ಮಾಡುವ " ಉದ್ದಿಮೆಯಲ್ಲಿನ 
ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕ ವರ್ಗದವರಿಗೆ ವೇತನವನ್ನು ದಿನಾಂಕ : 1-4 - 2012 ರಿಂದ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 

ಅನುಸೂಚಿ 


(વા 


ಕೆಲಸದ ವರ್ಗಗಳು 


ಕನಿಷ್ಠ ವೇತನ [ ಗಳಲ್ಲಿ] 
[ ಟೈಂ ರೇಟೆಡ್ ಕೆಲಸಗಾರರು] 
ಪ್ರತಿ ದಿನಕ್ಕೆ | ಪ್ರತಿ ತಿಂಗಳಿಗೆ 

3 | 4 


ಭಾಗ - 1 


5330 - 00 


ಚರ್ಮ ಹದ ಸ್ಥಾನ - ಕ್ರೀಂ ಹದ 
ನೇರ ಮಾಡುವವರು [ಸ್ಕಡರ್] 

205 - 00 
ಮೇಕ ಚರ್ಮ ಹರಿಯುವವ 
| ಸಹಾಯಕ 

| 
ಪರಿಷ್ಕರಣೆ 

195 - 00 


- 3 

4 


5070 - 00 


ಹದ ಮಾಡುವ ಮತ್ತು ಬಣ್ಣ ವಿಭಾಗ 


ಕೂದಲು ಹೆರೆಯುವವ 


195 - 00 


5070 - 00 


ಜೋಡಣೆ ಸಹಾಯಕರು [ಸ್ಯಾಮಿಂಗ್] 
ಕೂದಲು ಹೆರೆತ ಅಭ್ಯಾಸಿಗಳು 
| ಸಹಾಯಕ 
ಡ್ರಂ ಹುಡುಗ 


- 4 
5 


190 - 00 


4940 - 00 


ಚರ್ಮ ಹೋಲು ಮಾಡುವವ 


೧೧೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೪ಎ 


ಅಣಿಗೊಳಿಸುವ ವಿಭಾಗ [ಸೆಟ್ಟಿಂಗ್] | 
| ಅಣಿಯಂತ್ರ ಚಾಲಕ [ ಆಪರೇಟರ್] 

195 - 00 


5070 - 00 


ಸಹಾಯಕ 


190 - 00 


4940 - 00 


3 


| 


ಕೈಯಿಂದ ಅಣಿ ಮಾಡುವವರು 


ಪೇರಿಸುವ ವಿಭಾಗ 


ಸಹಾಯಕ 


ಜೋಡಿಸುವವರು 


180 - 00 


4680 - 00 


ರಾಶಿ ಕಟ್ಟುವವರು ಸೇರಿಸುವವರು 

ಎಳೆದು ಹಿಗ್ಗಿಸುವ ವಿಭಾಗ 
ಸಹಾಯಕರು 
ಎಳೆದು ಹಿಗ್ಗಿಸುವವರು 

ಪರಿಷ್ಕರಣ ವಿಭಾಗ 


- 2 


180 - 00 


4680 - 00 


ಸಹಾಯಕರು 


3 


170 - 00 


4420 - 00 | 


[ ಪಳಗಿಸುವವರು [ಸೀಜ್ವರ್ಸ್] 
. ಸಿಂಪಡಿಸುವವರು 

ಪರಿಷ್ಕರಣ ಯಂತ್ರ ವಿಭಾಗ 
| ಸಮ ಮಾಡುವ ಯಂತ್ರ ಚಾಲಕ/ ಆಪರೇಟರ್ 
. 

ಮರಳು ಸಾಣೆ ಚಕ್ರದ ಚಾಲಕ/ ಆಪರೇಟರ್ 


2 


ಹೊಳಪು ಮಾಡುವ ಯಂತ್ರ ಚಾಲಕ 
[ ಆಪರೇಟರ್ ಯಂತ್ರ ಚರ್ಮ ] 


4 


. ಅಂಚು ಓರಣ ಮಾಡುವವರು 
| ಒತ್ತು ಯಂತ್ರ ಚಾಲಕರು 
ಇಸ್ತಿ ಯಂತ್ರ ಚಾಲಕರು 
ಹಾಸುವವರು 


| ಹೊಳಪು ಯಂತ್ರ ಚಾಲಕರು [ ಆಪರೇಟರ್ ] 


195 - 00 


5070 - 00 


ಸಹಾಯಕರು 


170 - 00 


4420 - 00 


ಎರಕದ ವಿಭಾಗ 


| ಚಾಲಕರು 
ಕಟ್ಟಡ ಕೆಲಸದವರು 


3 


[ ಬಡಗಿ 


190 - 00 


4940 - 00 


( ಜೋಡಣೆಗಾರ [ ಫಿಟ್ಟರ್ ] 
ಅಣಿ ಮಾಡುವವರು 


5 


| 


180 - 00 


4680 - 00 


ಸಹಾಯಕರು 


ಚಾಲಕ ಅಭ್ಯಾಸಿಗಳು 


170 - 00 


4420 - 00 


ಸಂಗ್ರಹಣೆ ಅಂಗಳದ ವಿಭಾಗ 


ಕೊರಡಿನ ಮೇಲೆ ಬಳೆ ಹಾಕುವವರು 


ಆಳ ಮಾಡುವವರು 


170 - 00 


4420 - 00 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೮೧ 


ಸಾರ್ವತ್ರಿಕ ವಿಭಾಗ 


1 


| ಮೇಸ್ತ್ರಿಗಳು 


| 


200- 00 


| 


5200 -00 


ಭಾಗ - 2 


ಇತರೆ ಚರ್ಮ ಹದ ಸ್ಥಾನಗಳು [ಸಸ್ಯಜನಿಕ ಹದ ತೊಗಲು/ ಚರ್ಮ ] 


1. ನೆನೆ ಹಾಕುವಿಕೆ 


ಒದ್ದೆ ಉಪ್ಪು ತೊಗಲುಗಳು 


158 - 00 [ ಪ್ರತಿ ಯೂನಿಟ್‌ಗೆ] 


ಒಣ ತೊಗಲು 


2. ಎಲ್ಯಾನ್ ಗ್ರಾಂ 
[ ] ಮಾಂಸದ ಭಾಗ ತೆಗೆಯುವಿಕೆ 


ಗುಂಡಿಗಳಿಂದ ತೊಗಲು ತೆಗೆದ ತಕ್ಷಣ 


ಸುಣ್ಣದ ಗುಂಡಿಗಳಿಂದ ತೊಗಲು ತೆಗೆದ ತಕ್ಷಣ 


158 - 00 [ ಪ್ರತಿ ಯೂನಿಟ್‌ಗೆ] 


ಮಾರನೇ ದಿನ ಅಟ್ಟಿ ಚರ್ಮಕ್ಕಾಗಿ ತೊಗಲು ನಯ 
ಮಾಡುವುದು 


ಅಟ್ಟಿ ಚರ್ಮಕ್ಕಾಗಿ ತೊಗಲು ನೇರ ಮಾಡುವಿಕೆ 


ನೇರ ಮಾಡುವಿಕೆ 


ಮಾಂಸ ಭಾಗ ತೆಗೆದ ತಕ್ಷಣ ಮೇಲ್ಬಾಗ ನೇರ ಮಾಡುವಿಕೆ 


2 


( ನೇರ ಮಾಡುವಿಕೆ [ ಮಾರನೇ ದಿನ] 


3 ಮಾಂಸದ ಭಾಗ ತೆಗೆಯದ ಮೇಲ್ಬಾಗ ನೇರ ಮಾಡುವಿಕೆ] 158 - 00 [ ಪ್ರತಿ ಯೂನಿಟ್‌ಗೆ] 

3. ಮೊಬ್ಬು 
ಅ] ಮಾಂಸ ಭಾಗದ ಕಡೆ ತೊಗಲು ನೇರ ಮಾಡುವಿಕೆ 

ಆ] ಮೈಂ ಚಾಲನ್ [ ಅಳತೆ ಕೆಲಸ] 


ಮಾಂಸ ಭಾಗ ಕಡೆ ನೇರ ಮಾಡುವುದು 


ಮೊದಲ ಸಲ ಮಾಂಸ ಭಾಗ ಕಡೆ ನೇರ ಮಾಡುವುದು 
[ 2ನೇ ಸಲ] 


ನೇರ ಮಾಡಿದ ನಂತರ ತೊಗಲಿನ ಎರಡು ಕಡೆ ಎಣ್ಣೆ 
ಹಚ್ಚುವಿಕೆ ತೇವ ತೆಗೆಯಲು 


158 - 00 [ ಪ್ರತಿ ಯೂನಿಟ್‌ಗೆ] 


4 . ಹದ ಅಥವಾ ಅಣಿ 


ಮೊದಲು ಮೇಲ್ಬಾಗದಲ್ಲಿ ಮುದುರುಗಳನ್ನು ನಯ 
ಮಾಡುವುದು ಮತ್ತೆ ತೊಗಲನ್ನು ಸಮವಾಗಿ ಎಳೆದು 
ಹರಡುವುದು ನಂತರ ಹಿತ್ತಾಳೆಯ ಸಾಧನದಿಂದ ಮಾಂಸ 
ಭಾಗದಲ್ಲಿ ಉಳಿದಿರುವ ಮಾಂಸ ಹಾಗೂ ಹರಕು 
ನೆನೆಗಳನ್ನು ತೆಗೆದು ನಯ ಮಾಡುವುದು. 


158 - 00 [ ಪ್ರತಿ ಯೂನಿಟ್‌ಗೆ] 


೧೧೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


ಭಾಗ - ೪ಎ 


5. ತೊಟ್ಟಿ 
ಗುರ್ತಿನ ತೊಟ್ಟಿಗಳಿಂದ ಮತ್ತು ಅಳಲೇಕಾಯಿ ತೊಟ್ಟಿಗಳಿಂದ 
ದಿನವಹಿ ಚರ್ಮ ತೆಗೆಯುವಿಕೆ ಹಾಗೂ ಪುನ: ಇರುವ ಕೆಲಸ | 158 - 00 [ ಪ್ರತಿ ಯೂನಿಟ್‌ಗೆ] 


ಭಾಗ - 3 


ಚರ್ಮ ವಸ್ತು ತಯಾರಿಕೆ 


170 - 00 


4420 - 00 


ಅ ] ಚಪ್ಪಲಿಗಳು [ ಸಾಮಾನ್ಯ] 
ಆ] ಚಪ್ಪಲಿಗಳು [ ವಿಶೇಷಕೋರಿಕೆಯಂತೆ 
ತಯಾರಿಸಿದ್ದು) 


190- 00 


4940 - 00 


2 


194 - 00 


4940 - 00 


ಅ ] ಹೂಗಳು [ ಸಾಮಾನ್ಯ ] 
ಆ] ಹೂಗಳು [ ವಿಶೇಷಕೋರಿಕೆಯಂತೆ 
ತಯಾರಿಸಿದ್ದು ) 
ಅ] ಪಂಪ್ ಹೂಗಳು [ ಸಾಮಾನ್ಯ 


200 - 00 


5200 - 00 


190 - 00 


4940 - 00 


ಆ ] ಪಂಪ್ ಹೂಗಳು [ ವಿಶೇಷಕೋರಿಕೆಯಂತೆ 


ತಯಾರಿಸಿದ್ದು ] 


195 - 00 


5070 - 00 


ಅ ] ಬೂಟುಗಳು [ಸಾಮಾನ್ಯ ] 


200 - 00 


5200 - 00 


ಆ ] ಬೂಟುಗಳು [ ವಿಶೇಷ ಪೋಲೀಸ್ ಅಥವಾ 
ಮಿಲಿಟರಿ ಮಾದರಿ ಅಥವಾ ಕೋರಿಕೆ ಮೇರೆಗೆ 
ತಯಾರಿಸಿದ್ದು) 


210 - 00 


5460 - 00 


ಕಛೇರಿ ಸಿಬ್ಬಂದಿ 


ಮ್ಯಾನೇಜರ್ / ಪರ್ಸನಲ್ ಆಫೀಸರ್ 


243 - 84 


6339 - 00 


ಅಸಿಸ್ಟೆಂಟ್ ಮ್ಯಾನೇಜರ್/ ಅಸಿಸ್ಟೆಂಟ್ ಪರ್ಸನಲ್ 
ಮ್ಯಾನೇಜರ್ 


235 - 00 


6110 - 00 


ಅಕೌಟೆಂಟ್ 


225 - 00 


5850 - 00 


ಕ್ಯಾಷಿಯರ್ 


ಶೀಘ್ರಲಿಪಿಗಾರ/ಕಂಪ್ಯೂಟರ್ ಆಪರೇಟರ್ 


| ಸ್ಟೋರ್ ಕೀಪರ್ 


220 - 00 


5720 - 00 


ಬೆರಳಚ್ಚುಗಾರ/ ಡಾಟಾಎಂಟ್ರಿ ಆಪರೇಟರ್ 


ಗುಮಾಸ್ತ/ಕ್ಲರ್ಕ್ 


215 - 00 


5590- 00 


ಆಫೀಸ್‌ಬಾಯ್/ಸ್ಪೂನ್/ ವಾಚ್‌ಮನ್‌/ 
ಅಟೆಂಡರ್ 


175 - 00 


4550 - 00 


ತುಟ್ಟಿಭತ್ಯೆ: 

ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960- 100 ) 4284 ಅಂಶಗಳಿಗೆ 
ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 4284 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿಭತ್ಯೆ ನೀಡತಕ್ಕದ್ದು. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೮೩ 


c 


( 


ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ 

ಸರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ 
ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ ( ಜನವರಿ 2011 ರಿಂದ ಡಿಸೆಂಬರ್ 
ಮೇಲೆ 2012 ಎಪ್ರಿಲ್ 1ನೇ ತಾರೀಖಿನಿಂದ ಜಾರಿಗೆ ಬರುತ್ತದೆ. 
1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ ದಿನಗಳಿಗಾಗಿ 

ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು . 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 
ಅ ] ಮಾಸಿಕ ವೇತನವನ್ನು ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ . ಐ ಅಂಶಗಳು X ತುಟ್ಟಿಭತ್ಯೆಯ ದರ x 30 ದಿನಗಳು = ತುಟ್ಟಿಭತ್ಯೆ . 


ಆ] ದಿನಗೂಲಿ ವೇತನ ಪಡೆಯುವವರು: 


ಪ್ರತಿ ವರ್ಷ ಹೆಚ್ಚಾಗುವ ಸಿ. ಪಿ.ಐ ಅಂಶಗಳು • ತುಟ್ಟಿಭತ್ಯೆಯ ದರ • 30 ದಿನಗಳು = ತುಟ್ಟಿಭತ್ಯೆ . 

26 


ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 

ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 

ಮುಂದುವರೆಸತಕ್ಕದ್ದು ಹಾಗೂ ಕಡ್ಡಾಯವಾಗಿ ಪ್ರತಿ ವರ್ಷ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಸಹ ಪಾವತಿಸತಕ್ಕದ್ದು. 
4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 

ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 


5 . ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 

ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 
ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 

ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 
7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 

ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 
8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 

ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 
9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 
10 . ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 
11. ಈ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 

ನಮೂದಿಸಿ ಪಾವತಿ ಮಾಡತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 


ಎನ್ . ಆರ್. ಪ್ರಭು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ಪಿ . ಆರ್ . 494 


೧೧೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೪ಎ 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ತ 260 ಕೆಎಂಯು 2011 , ಬೆಂಗಳೂರು, ದಿನಾಂಕ: 09 -05 -2012 
ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲ್ಲೂಕು, ಕುಸ್ಕೂರ್ ಗ್ರಾಮದಲ್ಲಿರುವ ಪುರಾತನ 
ಸ್ಮಾರಕವಾದ ಶ್ರೀ ಭೀಮೇಶ್ವರ ದೇವಾಲಯವನ್ನು “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕ ಮತ್ತು ಪುರಾತತ್ವ ನಿವೇಶನಗಳು ಮತ್ತು 
ಅವಶೇಷಗಳ ಅಧಿನಿಯಮ 1961ರ ಕಲಂ 4 (1) ರಡಿ” (ಕರ್ನಾಟಕ ಆ್ಯಕ್ಟ್ 1962) ರಾಜ್ಯ ಸಂರಕ್ಷಿತ ಪಾರಂಪರಿಕ ಸ್ಮಾರಕವನ್ನಾಗಿ ಘೋಷಿಸಲು 
ಅಭಿಪ್ರಾಯಪಟ್ಟು, ಅದರಂತೆ 2012ರ ಫೆಬ್ರವರಿ 2ನೇ ದಿನಾಂಕದ ಕರ್ನಾಟಕ ರಾಜ್ಯ ಪತ್ರದ “ ಭಾಗ -4ಎ ” ರಲ್ಲಿ ದಿನಾಂಕ 09 .12 .2011ರ ಅಧಿಸೂಚನೆ 
ಸಂಖ್ಯೆ ಕಸಂವಾಪ್ರ 260 ಕೆಎಂಯು 2011ನ್ನು ಪ್ರಕಟಿಸಿ, ಅದರಿಂದ ಭಾದಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಪ್ರಕಟಿಸಲಾಗಿದ್ದು, 
ಈ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿಲ್ಲದಿರುವುದರಿಂದ ಈಗ “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ 
ಸ್ಥಳಗಳು ಮತ್ತು ಅವಶೇಷಗಳ ಅಧಿನಿಯಮ 1961ರ ಕಲಂ 4 ( 3) ” ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪರಿವಿಡಿಯಲ್ಲಿ ವಿವರಿಸಿರುವ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲ್ಲೂಕು, ಕುಸ್ಕೂರ್ ಗ್ರಾಮದಲ್ಲಿರುವ ಪುರಾತನ ಸ್ಮಾರಕವಾದ ಶ್ರೀ ಭೀಮೇಶ್ವರ ದೇವಾಲಯವನ್ನು “ ರಾಜ್ಯ ಸಂರಕ್ಷಿತ 
ಪಾರಂಪರಿಕ ಸ್ಮಾರಕ ” ವೆಂದು ಈ ಮೂಲಕ ಘೋಷಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಎನ್ ,ಗೀತಾಕುಮಾರಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ (ಆಡಳಿತ ಕನ್ನಡ) 


ಪರಿವಿಡಿ 


( ಅಧಿಸೂಚನೆ ಸಂಖ್ಯೆ; ಕಸಂವಾಪ್ರ 260 ಕೆಎಂಯು 2011 ದಿನಾಂಕ: 09 - 05 - 2012) 


ಸ್ಮಾರಕ/ಕಟ್ಟಡದ 

ಹೆಸರು 


ಜಿಲ್ಲೆ | ತಾಲ್ಲೂಕು | ಇರುವ ಸ್ಥಳ 


ಸಂರಕ್ಷಣೆಗೆಒಳಪಡ 
ಬಹುದಾದರೆವಿನ್ನೂ 

ನಿವೇಶನ 


ವಿಸ್ತೀರ್ಣ 


ಮೇರೆಗಳು 
( ಚಕ್ಕುಬಂದಿ) 


ಒಡೆತನ 


ಷರಾ 


| 


- 


2 


| 


| 


8 


6 | 


. 


0 .16 


ಪೂರ್ವಕ್ಕೆ : | ಜಮೀನು 


ಮುಜರಾಯಿ 


ಕುಸ್ಕೂರ್ 
ಗ್ರಾಮ 


ಗುಂಟೆ 


ಪಶ್ಚಿಮಕ್ಕೆ : | ವೆಂಕಟಕೃಷ್ಣಮೂರ್ತಿ 

ರವರ ಜಮೀನು 
ಉತ್ತರಕ್ಕೆ : ತುಂಗಾನದಿ 


ಶಿವಮೊಗ್ಗಜಿಲ್ಲೆ 


ಶಿವಮೊಗ್ಗ 


ಶ್ರೀಭೀಮೇಶ್ವರದೇವಾಲಯ 


ದಕ್ಷಿಣಕ್ಕೆ : 


ವೆಂಕಟಕೃಷ್ಣಮೂರ್ತಿ 
ರವರ ಜಮೀನು 


ಶಿವಮೊಗ್ಗಜಿಲ್ಲೆಶಿವಮೊಗ್ಗತಾಲ್ಲುಕು ಕುಸ್ಕೂರ್ಗ್ರಾಮದಲ್ಲಿರುವ ಶ್ರೀಭೀಮೇಶ್ವರದೇವಾಲಯವುಪುರಾತನ ದೇವಾಲಯವಾಗಿದ್ದುಗಂಗರಕಾಲದಲ್ಲಿ 


ಎನ್ , ಗೀತಾಕುಮಾರಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ 

( ಆಡಳಿತ ಕನ್ನಡ) 


ಪಿ . ಆರ್ . 509 


